ಮಣಿಪಾಲದ ಮಹಾಚೇತನ 








ಮಣಿಪಾಲದ ಮಹಾಚೇತನ 





ಪ್ರಕಟಣೆ : 
ಮಣಿಪಾಲ ಫೈನಾನ್ಸ್‌ ಸಮೂಹ ಸಂಸ್ಥೆಗಳು 


ರಿಜಿಸ್ಟರ್ಡ್‌ ಆಫೀಸು, ಮಣಿಪಾಲ ಹೌಸ್‌ 
ಮಣಿಪಾಲ - 576 119 


EE * 
Ir 


Manipalada Maha Chetana- A monograph on the life 
and achievements of Dr. T. M. A. Pai by B. V. K. 


First Edition: 1997 


Copies : 5000 





Publishers: 


Manipal Finance Group of Companies, 
Manipal House, Manipal- 576 119 


Printed by: 
Manipal Power Press, Manipal-576119 





ಡಾ ಟಿ.ಎಂ.ಎ. A, 





WORLD KONKANI LIBRF 


NN 


ಮಹಾಪುರುಷರ ಸಾಧನೆಯ ಕುರಿತು Acen No: 001400 
ವಳಿಕೆ ನೀಡುವುದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಸ್ವಾತಂತ್ರ್ಯ 
ಪೂರ್ವದಲ್ಲಿ ಮತ್ತು ಅನಂತರ ದೇಶದಲ್ಲಿ ಜನಿಸಿ ಆದರ್ಶಜೀವನ ನಡೆಸಿ 
ಅತ್ಯುನ್ನತ ಸಾಧನೆಯನ್ನು ಮಾಡಿದ ಮಹನೀಯರ ಜೀವನ ಚರಿತ್ರೆಯನ್ನು 
ಇಂದಿನ ಶಾಲಾ ಮಕ್ಕಳಿಗೆ ಬೋಧಿಸುವುದು ಒಂದು ಉತ್ತಮ 
ಪರಿಪಾಠವಾದೀತು. 

ನಮ್ಮ ಮಧ್ಯದಲ್ಲಿ ಇದ್ದು ಪವಾಡ ಸದೃಶ ಸಾಧನೆಯನ್ನು ಮಾಡಿದ 
Td) ಟಿ.ಎಂ.ಎ. ಪೈ ಅಂಥವರ ಮೇರು ವ್ಯಕ್ತಿತ್ವ ಸಾಧನೆಯ ಸರಮಾಲೆ 
ಗಳನ್ನು ಜಿಲ್ಲೆಯ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ, ವಿದ್ಯಾರ್ಥಿನಿಯರಿಗೆ 
ಸಾದರಪಡಿಸುವುದರಿಂದ ಅವರ ಜೀವನಕ್ಕೊಂದು ಆದರ್ಶವನ್ನು ಹಾಕಿ 
ಕೊಟ್ಟಂತಾಗುತ್ತದೆ. ಡಾ। ಟಿ.ಎಂ.ಎ. ಪೈ ಮತ್ತು ಟಿ. ಎ. ಪೈಯವರ 
ಪರಿಚಯ ಜಿಲ್ಲೆಯ ಎಲ್ಲರಿಗಿರಬಹುದು. ಆದರೆ ಅವರ ಜೀವನದ ಸಾಧನೆ 
ಗಳು, ಆದರ್ಶ ವ್ಯಕ್ತಿತ್ವ ಇವುಗಳ ಕುರಿತು ಜನಸಾಮಾನ್ಯರಿಗೆ ಅದರಲ್ಲೂ 
ಶಾಲಾ ಬಾಲಕ, ಬಾಲಕಿಯರಿಗೆ ಮನಮುಟ್ಟುವ ರೀತಿಯಲ್ಲಿ ತಿಳಿಸುವ 
ಪ್ರಯತ್ನದ ಅಗತ್ಯವಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು 
ಡಾ। ಟಿ.ಎಂ.ಎ. ಪೈಯವರ ಜನ್ಮ Bory, oh ವರ್ಷದಲ್ಲಿ ಅವರ ಜೀವನ 
ಚರಿತ್ರೆಯ ಕುರಿತು ಕಿರುಹೊತ್ತಗೆಯನ್ನು ಹೊರತರಲು ಮಣಿಪಾಲ 
ಫೈನಾನ್ಸ್‌ ಸಮೂಹ ಸಂಸ್ಥೆಯ ಆಡಳಿತ ವರ್ಗ ನಿಶ್ಚಯಿಸಿದೆ. 
ಡಾ। ಪೈಯವರ 80 ವರ್ಷಗಳ ಜೀವನಸಾಧನೆಯನ್ನು ಕ್ರೋಡೀಕರಿಸಿ 
ಸಣ್ಣ ಪುಸ್ತಕ ರೂಪದಲ್ಲಿ ಹೊರತರುವುದು ಬಹಳ ಕಷ್ಟದ ಕೆಲಸ. ಸಾಹಿತಿ, 
ವಿಮರ್ಶಕ ಶ್ರೀ ಬಿ. ವಿ. ಕೆದ್ಲಾಯರು ಈ ಕೆಲಸವನ್ನು ಬಹಳ 
ಸಮರ್ಪಕವಾಗಿ ಮಾಡಿರುತ್ತಾರೆ. ಆಡಳಿತ ವರ್ಗದ ಪರವಾಗಿ ಅವರಿಗೆ 
ನಮ್ಮ ಕೃತಜ್ಞತೆಗಳು. ಜನ್ಮಶತಾಬ್ದಿ ವರ್ಷದಂದು ಡಾ। ಪೈಯವರ 





ಸ್ಮರಣಾರ್ಥ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಕಾರ್ಯರೂಪ 
ಕ್ಕಿಳಿಸುತ್ತಿರುವ ಅವರ ಪುತ್ರ ಶ್ರೀ ಟಿ. ನಾರಾಯಣ ಎಂ. ಪೈಯವರನ್ನೂ 
sh ಯೋಜನೆಗಳ ರೂಪರೇಷೆಗಳನ್ನು ತಯಾರಿಸಿ ಅನುಷ್ಠಾ ನಗೊಳಿಸಲು 
ಸಲಹೆ ನೀಡಿರುವ ಶ್ರೀ ಕೆ. ಎಂ. ಉಡುಪ ರವರನ್ನೂ ಈ ಸಂದರ್ಭದಲ್ಲಿ 
ಅಭಿನಂದಿಸಬೇಕಾಗುತ್ತ ದೆ. ಈ ಪುಸ್ತ ಕವನ್ನು ಮಕ್ಕಳು ಓದಿ ಅದರಿಂದ 
ಸ್ಫೂರ್ತಿ ಪಡೆದು ತಮ್ಮ ಬದುಕನ್ನು ಸಾರ್ಥಕಗೊಳಿಸಲು ಪ್ರಯತ್ನಿಸು 
ವಂತಾಗಲಿ ಎಂದು ಹಾರೈಸುತ್ತಾ ಅಂದವಾಗಿ ಮುದ್ರಿಸಿದ ಮಣಿಪಾಲ 
ಪವರ್‌ ಪ್ರೆಸ್‌ರವರಿಗೆ 8 ತ್ವ ತೆಗಳನ್ನು ಈ ಮೂಲಕ ಸಲ್ಲಿ ಸುತ್ತೇವೆ. 


ಶ್ರೀಕೆ.ಕೆ.ಪೈ 
ಅಧ್ಯಕ್ಷ ರು 
ಮಣಿಪಾಲ ಫೈನಾನ್ಸ್‌ ಸಮೂಹ ಸಂಸ್ಥೆಗಳು 


ಮಣಿಪಾಲದ ಮಹಾಚೇತನ 


ಡಾ। ಟಿ.ಎಂ.ಎ. ಪೈ (ತೋನ್ಸೆ ಮಾಧವ ಪೈ) ಶಿಕ್ಷಣ ಕ್ಷೇತ್ರದ 
ಒಬ್ಬ ಪವಾಡ ಪುರುಷರು. ಮಣಿಪಾಲವೆಂಬ ನಿರ್ಜನ ಬೋಳು 
ಗುಡ್ಡದಲ್ಲಿ ಒಂದು ಬೃಹತ್‌ ವಿಶ್ವವಿದ್ಯಾಲಯ ಸಂಕೀರ್ಣವನ್ನೇ 
ಏಕಾಂಗಿಯಾಗಿ ಕಟ್ಟಿ ನಿಲ್ಲಿಸಿ, ದೇಶವಿದೇಶಗಳಿಂದ ಸಹಸ್ರಾರು 
ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಅಂತಾರಾಷ್ಟ್ರೀಯ ಮಟ್ಟದ 
ವಿದ್ಯಾಕೇಂದ್ರವಾಗಿ ಮಾರ್ಪಡಿಸಿದ ಮಹಾಚೇತನ. ಸಾಮಾನ್ಯ 
ಮನೆತನದಲ್ಲಿ ಹುಟ್ಟಿ ಅಸಾಮಾನ್ಯ ಸಾಧನೆಗಳನ್ನು ಮಾಡಿ ದೇಶ 
ವಿದೇಶಗಳಲ್ಲಿ ಖ್ಯಾತಿ ಗಳಿಸಿದ ಅಸಾಧಾರಣ ವ್ಯಕ್ತಿ. ಅವರು ನಾಡಿಗೆ 
ಸಲ್ಲಿಸಿದ ಸೇವೆಗೆ ಸರಿಸಾಟಿಯಿಲ್ಲ. ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಗಳು, 
ಬ್ಯಾಂಕುಗಳು, ಜೀವವಿಮೆ ಮುಂತಾದ ಆರ್ಥಿಕ ಸಂಸ್ಥೆಗಳು, ಸುಸಜ್ಜಿತ 
ಆಸ್ಪತ್ರೆಗಳು ನಮ್ಮ ನಾಡನ್ನು ಶ್ರೀಮಂತವಾಗಿಸಿವೆ. ಲಕ್ಷಾಂತರ ಜನರ 
ಬದುಕಿಗೆ ಆಧಾರ, ಆಸರೆ, ಬೆಳಕು ನೀಡಿವೆ. ಶಿಕ್ಷಣ, ಆರೋಗ್ಯ, 
ಆರ್ಥಿಕ- ಈ ಮೂರು ಮಹತ್ವದ ಕ್ಷೇತ್ರಗಳಿಗೆ ಅವರು ನೀಡಿರುವ 
ಕೊಡುಗೆ ಅನನ್ಯವಾದುದು. ಅವರ ಜನ್ಮಶತಾಬ್ದಿಯ ಈ ವರ್ಷ, ಅವರ 
ಸ್ಫೂರ್ತಿದಾಯಕ ಜೀವನ ಚರಿತ್ರೆಯನ್ನು ಅರಿಯುವುದು ಔಚಿತ್ಯಪೂರ್ಣ. 


ಜನನ,. mo, 


mi ಮಾಧವ ಪೈ ಅವರ ಪೂರ್ವಜರು ಉಡುಪಿ ತಾಲೂಕಿನ 
ತೋನ್ಸೆ ಗ್ರಾಮದವರು. ಅವರದು ಮಧ್ಯಮ ವರ್ಗದ ಗೌಡ ಸಾರಸ್ವತ 
ಬ್ರಾಹ್ಮಣ ಮನೆತನ. ಮಾಧವ ಪೈ ಅವರ ತಂದೆ ಅನಂತ ಪೈ ಸಮೀಪದ 
ಬ್ರಹ್ಮಾವರದಲ್ಲಿ ನೆಲಸಿದ್ದರು. ಅವರ ಹೆಂಡತಿ ಯಶೋದಾಬಾಯಿ. 
ಅವರ ತವರೂರು ಕಲ್ಯಾಣಪುರ. ಈ ದಂಪತಿಗಳ ಮೂರನೆಯ ಮಗನಾಗಿ 
ಮಾಧವ ಪೈ ತಾ. 30-4-1898ರಲ್ಲಿ ಜನಿಸಿದರು. ಹಿರಿಯಣ್ಣ 


7 


ಪುರುಷೋತ್ತಮ. ಎರಡನೆಯ ಅಣ್ಣ ಉಪೇಂದ್ರ. ತಮ್ಮ ರಘುನಾಥ. 
ತಂಗಿಯ ಹೆಸರು ಮರ್ತಿ. ಆಗಾಗ ಬ್ರಹ್ಮಾವರಕ್ಕೆ ಹೋಗಿ ಬರುತ್ತಿದ್ದರೂ 
ಮಾಧವನ ಬಾಲ್ಕ ಬಹುಮಟ್ಟಿಗೆ ಕಲ್ಯಾಣಪುರದಲ್ಲೆ e ಕಳೆಯಿತು. 
ಪ್ರಾಥಮಿಕ ಶಿಕ್ಷಣವು ಕಲ್ಯಾಣಪುರದ ಹಿಂದೂ ಪ್ರಾಥಮಿಕ ಶಾಲೆಯಲ್ಲಿ 
ನಡೆಯಿತು. ಬಾಲಕ ಮಾಧವ ಕಲಿಯುವುದರಲ್ಲಿ ತುಂಬಾ ಚುರುಕು. 
ತಾಯಿಯ ಮೇಲಂತೂ ಅವರಿಗೆ ಅಪಾರ ಪ್ರೀತಿ. ತಾಯಿಯ ಮಾತನ್ನು 
ಎಂದಿಗೂ ಮೀರುತ್ತಿರಲಿಲ್ಲ. ಈ ಮಾತೃ ಭಕ್ತಿಯನ್ನು ಅವರು ಬದುಕಿನ 
ಕೊನೆಯವರೆಗೂ ಉಳಿಸಿಕೊಂಡರು. ವರ್ಷಗಳ ನಂತರ ಮದ್ರಾಸ್‌ 
ನಗರದಲ್ಲಿ ವೈದ್ಯಕೀಯ ವ್ಯಾಸಂಗ ಮುಗಿಸಿ ಊರಿಗೆ ಹಿಂದಿರುಗಿದಾಗ 
ಅವರಿಗೆ "ಹಾಂಕಾಂಗ್‌ನಲ್ಲಿ ಒಂದು ಒಳ್ಳೆಯ ಉದ್ಯೋಗದ ಅವಕಾಶ 
ದೊರೆತಿತ್ತು. ಆದರೆ ತಾಯಿ ಅದಕ್ಕೆ ಒಪ್ಪಿ ಗೆ ನೀಡಲಿಲ್ಲ. ಅವರು 
ಹಾಂಕಾಂಗಿಗೆ ಹೋಗಲಿಲ್ಲ. 

ತಂದೆ- ತಾಯಿಗಳಿಬ್ಬರೂ ದೈವಭಕ್ತರಾಗಿದ್ದರು. ಮನೆಯಲ್ಲಿ 
ಪ್ರತಿ ಸಂಜೆಯೂ ಭಜನೆ ನಡೆಯುತ್ತಿತ್ತು. ಅದರಲ್ಲಿ ಮನೆಯಲ್ಲಿದ್ದ 
ಎಲ್ಲರೂ ಭಾಗವಹಿಸಲೇಬೇಕೆಂಬ ಕಡ್ಡಾಯವಿತ್ತು. ಮಕ್ಕಳಿಗೆ ತಾಯಿ 
ರಾಮಾಯಣ, ಮಹಾಭಾರತಗಳ ಕತೆಗಳನ್ನು ಹೇಳುತ್ತಿದ್ದರು. 
"ಜೀವನದಲ್ಲಿ ಎಲ್ಲ ಕ್ಕಿಂತಲೂ ಒಳ್ಳೆಯ ನಡತೆ ಮುಖ್ಯ' ಎಂದು ಆಗಾಗ 
ಉಪದೇಶಿಸುತ್ತಿದ್ದರು. ತಂದೆ ಅನಂತ ಪೈ ಅವರೋ ತುಂಬಾ ಕಟ್ಟುನಿಟ್ಟನ 
ಮನುಷ್ಯ. ಶಿಸ್ತಿಗೆ ತುಂಬಾ ಪ್ರಾಧಾನ್ಯ ನೀಡುವವರು. ಮಕ್ಕಳು ಏನಾದರೂ 
ತಪ್ಪು ಮಾಡಿದರೆ ಅವರನ್ನು ದೇವರ ಕೋಣೆಗೆ ಎಳೆದು ತಂದು ಹತ್ತಾರು 
ಸಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ, "ದೇವರೇ ಒಳ್ಳೇ ಬುದ್ಧಿ ಕೊಡಿ' 
ಎಂದು ಹೇಳಿಸುತ್ತಿದ್ದರು. ಅದೇ ಅವರು ಮಕ್ಕಳಿಗೆ ನೀಡುತ್ತಿದ್ದ ಶಿಕ್ಷೆ. 

ಮಾಧವ ಪೈ ಅವರಿಗೆ ಒಂಬತ್ತು ವರ್ಷವಾಗಿದ್ದಾಗ ಒಂದು ದೊಡ್ಡ 
ದುರಂತ ಸಂಭವಿಸಿತು. ತಂದೆ ಅನಂತ ಪೈ ನ್ಯುಮೋನಿಯಾ 
ಕಾಯಿಲೆಯಿಂದ ಅಕಾಲ ನಿಧನ ಹೊಂದಿದರು. ಆಗ ಅವರಿಗೆ ಕೇವಲ 


ಮೂವತ್ತೊಂಬತ್ತು ವರ್ಷ. ಮಕ್ಕಳೆಲ್ಲರೂ ಚಿಕ್ಕವರು. ಪೈ ಕುಟುಂಬ 
ಸಂಕಟಕ್ಕೊಳಗಾಯಿತು. ಆದರೆ ಅಜ್ಜ ಕೃಷ್ಣರಾಯ ಬಾಳಿಗರು 
ಕಲ್ಯಾಣಪುರದ ತಮ್ಮ ಮನೆಯಲ್ಲಿ ಮಗಳಿಗೂ ಮೊಮ್ಮಕ್ಕಳಿಗೂ ಆಶ್ರಯ 
ನೀಡಿದರು. ಅಲ್ಲಿಯೇ ಅವರ ಬದುಕು ಮತ್ತೆ ಚಿಗುರತೊಡಗಿತು. 

ಕಲ್ಯಾಣಪುರದಲ್ಲಿ ಮೂರು ವರ್ಷ ಕಳೆಯಿತು. ಅನಂತರ ಪೈ 
ಕುಟುಂಬ ಉಡುಪಿಗೆ ಬಂದು ನೆಲೆಸಿತು. ಅಲ್ಲಿ ದೊಡ್ಡಪ್ಪ ಮುಕುಂದ 
ಪೈ ವಕೀಲರಾಗಿ ದುಡಿಯುತ್ತಿದ್ದರು. ಅವರ ಆಶ್ರಯ ಇವರಿಗೆ ಆಧಾರ 
ವಾಯಿತು. ಮಾಧವ ಪೈ ಅವರ ಹಿರಿಯಣ್ಣ ಪುರುಷೋತ್ತಮ 'ಮೆ। 
ಪಿ. ಎ. ಪೈ ಬ್ರದರ್ಸ್‌' ಎಂಬ ಹೆಸರಿನಲ್ಲಿ ಒಂದು ಅಂಗಡಿ ತೆರೆದರು. 
ಮಾಧವ ಪೈ ತಾಲೂಕು ಬೋರ್ಡ್‌ ಮಾಧ್ಯಮಿಕ ಶಾಲೆಯಲ್ಲಿ ಓದ 
ತೊಡಗಿದರು. ಸಮಯ ಸಿಕ್ಕಿದಾಗಲೆಲ್ಲ ಅಣ್ಣನಿಗೆ ಅಂಗಡಿ ಕೆಲಸದಲ್ಲಿ 
ಸಹಾಯ ಮಾಡುತ್ತಿದ್ದರು. 

ಒಮ್ಮೆ ಮಾಧವ ಪೈ ಅವರಿಗೆ ಹಲ್ಲುನೋವಾಗಿ ಹಲ್ಲು ಕೀಳಿಸು 

ಗಿ ಅವರು ಸರಕಾರಿ ಆಸ್ಪತ್ರೆಗೆ ಹೋದರು. ಅಲ್ಲಿ ಡಾಕ್ಟರರು 
ಅವರಿಗೆ ಯಾವುದೇ ರೀತಿಯ ನೋವು ನಿವಾರಕ ಔಷಧಿ ನೀಡದೆ ನೋವಿನ 
ಹಲ್ಲನ್ನು ಕಿತ್ತುಬಿಟ್ಟರು. ಮಾಧವ ಅಸಾಧ್ಯ ನೋವಿನಿಂದ ತತ್ತರಿಸಿದರು. 
ನೋವಾಗದಂತೆ ಹಲ್ಲ ನ್ನು ಕೀಳುವ ವಿಧಾನವನ್ನು ಕಂಡುಹಿಡಿಯಬೇಕು 
ಎಂಬ ಯೋಚನೆ ಅವರಲ್ಲಿ ಮೂಡಿತು. 

ಕ್ರಿಶ್ಚಿಯನ್‌ ಹೈಸ್ಕೂಲಿನಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಮುಗಿಸಿದ 
ನಂತರ ಮಾಧವ ಪೈ ಮಂಗಳೂರಿನ ಎಲೋಶಿಯಸ್‌ ಕಾಲೇಜಿನಲ್ಲಿ 
 ಇಂಟರ್‌ಮೀಡಿಯೇಟ್‌ (ಈಗಿನ ಪಿ.ಯು.ಸಿ.) ತರಗತಿಗೆ ಸೇರಿದರು. ಆಗ 
o ಮಂಗಳೂರನ್ನು ಬಿಟ್ಟರೆ ಜಿಲ್ಲೆಯಲ್ಲಿ ಬೇರೆಲ್ಲೂ ಕಾಲೇಜು 
- ಗಳಿರಲಿಲ್ಲ. ಕಾಲೇಜಿಗೆ ಸೇರುವುದೆಂದರೆ ಭಾರೀ ಹೆಮ್ಮೆಯ ವಿಷಯ. 
ಮಾಧವ ಪೈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡರು. ಗಣಿತ ಹಾಗೂ 
ವಿಜ್ಞಾನದಲ್ಲಿ ಅವರು ಎಲ್ಲರಿಗಿಂತ ಮುಂದೆ. ಅದಕ್ಕಾಗಿ ಅವರಿಗೆ 

9 


ಎಂಬತ್ತು ರೂಪಾಯಿಗಳ ವಿದ್ಯಾರ್ಥಿವೇತನವೂ ದೊರಕಿತು. ಆ ಕಾಲಕ್ಕೆ 
ಅದು ದೊಡ್ಡ ಮೊತ್ತ. 


ಕಲಿತ ಶಾಲೆಗಾಗಿ 


ಇಂಟರ್‌ಮೀಡಿಯೇಟ್‌ ಮುಗಿಸುವ ಹೊತ್ತಿಗೆ ನಡೆದ 
ಮತ್ತೊಂದು ಘಟನೆ ಮಾಧವ ಪೈ ಅವರ ಬದುಕಿಗೆ ಹೊಸ ತಿರುವನ್ನು 
ನೀಡಿತು. ಕಲ್ಯಾಣಪುರದಲ್ಲಿ ಅವರು ಓದಿದ್ದ ಹಿಂದೂ ಪ್ರಾಥಮಿಕ ಶಾಲೆ 
ಆರ್ಥಿಕ ದುಚ್ಚಿತಿಯ ಕಾರಣ ಮುಚ್ಚುವ ಸಂದರ್ಭವುಂಟಾಗಿರುವುದು 
ತಿಳಿದು ಬಂತು. ಎಲೋಶಿಯಸ್‌ ಕಾಲೇಜಿನಲ್ಲಿ ಕ್ರಿಶ್ಚಿಯನ್‌ ಮಿಶನರಿಗಳು 
ಶಿಕ್ಷಣಕ್ಕಾಗಿ ಮಾಡುತ್ತಿದ್ದ ತ್ಯಾಗವನ್ನು ಕಂಡು ತುಂಬಾ ಪ್ರಭಾವಿತರಾಗಿದ್ದ 
ಅವರು ತಾವು ಶಿಕ್ಷಣ ಪಡೆದ ಶಾಲೆಯನ್ನು ಉಳಿಸಲೇಬೇಕೆಂಬ ನಿರ್ಧಾರಕ್ಕೆ 
ಬಂದರು. ತನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಅಲ್ಲಿ ಗೇ ಕೈಬಿಟ್ಟರು. 
ಮೂರು ನಾಲ್ಕು ಮಂದಿ ಸ್ನೇಹಿತರನ್ನು ಕಟ್ಟಿಕೊಂಡು ಕಲ್ಯಾಣಪುರಕ್ಕೆ 
ಬಂದು ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ತಾವೇ 
ಸಂಬಳವಿಲ್ಲದ ಹೆಡ್ಮಾಸ್ತರರಾದರು. ಗೆಳೆಯರು ಅಧ್ಯಾಪಕರಾಗಿ ಕೆಲಸ 
ಮಾಡತೊಡಗಿದರು. ಶಾಲೆಗಾಗಿ ಹಣ ಸಂಗ್ರಹಿಸಲು ಊರೂರು 


ಅಲೆದರು. ಮುಂಬಯಿ ನಗರಕ್ಕೂ ಹೋಗಿ ಅಲ್ಲಿನ ಶ್ರೀಮಂತರನ್ನು ' 


ನೋಡಿ ವಂತಿಗೆ ಬೇಡಿದರು. ಅದೇನೂ ಸುಲಭದ ಕೆಲಸವಾಗಿರಲಿಲ್ಲ. 
ಅಲ್ಲೊಮ್ಮೆ ಸೊಖಾನಿ ಎಂಬ ಶ್ರೀಮಂತನನ್ನು ಭೇಟಿಯಾಗುವುದಕ್ಕಾಗಿ 


ಹನ್ನೆರಡು ಬಾರಿ ಅವನ ಮನೆಗೆ ಹೋಗಬೇಕಾಯಿತು. ಕೊನೆಗೂ ಇವರ 


ಛಲವನ್ನು ಮೆಚ್ಚಿ ಆತ ಇನ್ನೂರು ರೂಪಾಯಿ ನೀಡಿದ. ಆದರೆ ನಾಲ್ಕು 


ಸಾವಿರ ರೂಪಾಯಿ ಶಾಲೆಗೆ ಅಗತ್ಯವಾಗಿತ್ತು. ಆದ್ದರಿಂದ ಮತ್ತಷ್ಟು : 


ಪ್ರಯತ್ನ ಮಾಡಬೇಕಾಯಿತು. ಎರಡು ವರ್ಷಗಳಲ್ಲಿ ಅವರ ಅಪಾರ 
ಶ್ರಮದಿಂದ ಪರಿಸ್ಥಿತಿ ಸುಧಾರಿಸಿತು. ಶಾಲೆ ಸರಿಯಾಗಿ ನಡೆಯುವಂತಹ 
ಆರ್ಥಿಕ ಸ್ಥಿತಿ ನಿರ್ಮಾಣವಾಯಿತು. ಆ ಶಾಲೆ ಇಂದಿಗೂ ಸಾವಿರಾರು 


10 


ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡುತ್ತಿದೆ. 

ಹಳೆಯ ವಿದ್ಯಾರ್ಥಿಯೊಬ್ಬ ತಾನು ಕಲಿತ ಶಾಲೆಗೆ ಯಾವ ರೀತಿ 
ಯಲ್ಲಿ ಕೃತಜ್ಞತೆ ಸಲ್ಲಿಸಬಹುದು ಎನ್ನುವ ಆದರ್ಶಕ್ಕೆ ಮಾಧವ ಪೈ ಒಂದು 
ಉಜ್ವಲ ನಿದರ್ಶನವಾಗಿದ್ದಾರೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ 
ನೆನಪಿನಲ್ಲಿಡಬೇಕಾದ ಆದರ್ಶ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ತನ್ನ 
ಸ್ವಾರ್ಥವನ್ನು ಬದಿಗಿಟ್ಟು, ಛಲದಿಂದ ಹೋರಾಟ ಮಾಡುವ ಪ್ರವೃತ್ತಿ 
ಯನ್ನು ನಾವಿಲ್ಲಿ ಕಾಣಬಹುದು. ಮಾಧವ ಪೈ ಅವರ ಮುಂದಿನ 
ಜೀವನದಲ್ಲಿ ಈ ಪ್ರವೃತ್ತಿ ಬೃಹದಾಕಾರವಾಗಿ ಬೆಳೆದು ಅದ್ಭುತಗಳನ್ನು 
ಸಾಧಿಸಿತು. 

ಕಲ್ಯಾಣಪುರದ ಶಾಲೆಯನ್ನು ಎತ್ತಿ ನಿಲ್ಲಿಸಿದ ನಂತರ ಮಾಧವ ಪೈ 
ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಗಮನ ಹರಿಸಿದರು. ಅದಕ್ಕೆ ಅವರು ದೊಡ್ಡ 
ಗುರಿಯನ್ನೇ ಇರಿಸಿಕೊಂಡಿದ್ದರು. ಡಾಕ್ಟರರಾಗಬೇಕೆಂಬುದೇ ಆ ಗುರಿ. 
ಮದ್ರಾಸ್‌ ಮೆಡಿಕಲ್‌ ಕಾಲೇಜಿಗೆ ಎಂ.ಬಿ.ಬಿ.ಎಸ್‌. ತರಗತಿಗೆ ಅರ್ಜಿ 
ಹಾಕಿದರು. ಅದು ಸ್ವೀಕೃತವಾಗಿ ಸೀಟು ಸಿಕ್ಕಿತು. ಕುಟುಂಬದಲ್ಲಿ 
ಎಲ್ಲರಿಗೂ ಖುಶಿಯೋ ಖುಶಿ. ಏಕೆಂದರೆ ಅವರ ಪೈಕಿ ಯಾರೂ ಅಷ್ಟು 
ಓದಿರಲಿಲ್ಲ. ಅಣ್ಣಂದಿರು ಆರ್ಥಿಕ ಸಹಾಯ ನೀಡುವ ಭರವಸೆ 
ಯಿತ್ತರು. ತಾಯಿ ಆಶೀರ್ವಾದ ಮಾಡಿದರು. ಸರಿ- 1920ರ ಜೂನ್‌ 
ತಿಂಗಳಲ್ಲಿ ಮದ್ರಾಸಿಗೆ ತೆರಳಲು ಮಂಗಳೂರಿನಲ್ಲಿ ರೈಲು ಹತ್ತಿದರು. 
ಡಾಕ್ಟರರಾಗಿ 

ಮದ್ರಾಸ್‌ ಮೆಡಿಕಲ್‌ ಕಾಲೇಜು ಒಂದು ಪ್ರತಿಷ್ಠಿತ 
ಕಾಲೇಜಾಗಿತ್ತು. ಮಾಧವ ಪೈ ಅಲ್ಲಿ ತುಂಬಾ ಶ್ರದ್ಧೆಯಿಂದ ಅಧ್ಯಯನ 
ಮಾಡತೊಡಗಿದರು. ಮರುವರ್ಷವೇ ಆ ಕಾಲದ ಪದ್ಧತಿಯಂತೆ ಅವರಿಗೆ 
ಮದುವೆಯಾಯಿತು. ವಧು mains ಎಂಬ ಹದಿಮೂರು ವರ್ಷದ 
ಹುಡುಗಿ. ಅವಳ ತವರುಮನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ. 

11 


ಮದುವೆಯಾದ ನಂತರ ವಧುವಿನ ಹೆಸರು ಶಾರದಾ ಎಂದು 
ಬದಲಾಯಿತು. ಒಂದೆರಡು ವರ್ಷ ಆಕೆ ತವರುಮನೆಯಲ್ಲಿಯೇ ಇದ್ದರು. 
ಮಾಧವ ಪೈ ಮದ್ರಾಸಿಗೆ ಮರಳಿದರು. ಮುಂದಿನ ಮೂರು ವರ್ಷ ' 
ಎಲ್ಲ ವನ್ನೂ. 208 ವ್ಯಾಸಂಗದಲ್ಲಿ ತಮ್ಮ ಸಮಸ್ತ ಶಕ್ತಿ ಯನ್ನು 
ಏಕಾಗ್ರ ಗೊಳಿಸಿದರು. ಪ್ರಸೂತಿ ವಿಜ್ಞಾನ ಹಾಗೂ ಶಸ್ತ್ರ ಚಿಕಿತ್ಸೆ ಯಲ್ಲಿ | 
Gr ವಿಶೇಷ ಪರಿಣತಿ ಗಳಿಸಿದರು. ಅನೇಕ ಶಸ್ತ್ರ 3, ಯೆಗಳನ್ನು 
ಯಶಸ್ವಿಯಾಗಿ ಮಾಡಲು ಕಲಿತರು. ವಿದ್ಯಾಭ್ಯಾಸದ ತಪಸ್ಸು | 
ಮುಂದುವರಿಯಿತು. 

1925ರಲ್ಲಿ ಅವರಿಗೆ ಎಂ.ಬಿ.ಬಿ.ಎಸ್‌. BA, ಲಭಿಸಿತು. ಅವರೀಗ 
ಡಾ। ಮಾಧವ ಪೈ. ಮುಂದೆ ಮಣಿಪಾಲ ವಲಯದಲ್ಲಿ ಡಾ| ಪೈ. 
ಎಂಬುದೇ ಅವರ ರೂಢಿಯ ಹೆಸರಾಯಿತು. ಅವರ ಜೀವನದಲ್ಲಿ ಈಗ 
ಒಂದು ಹೊಸ ರೋಮಾಂಚಕ ಅಧ್ಯಾಯ ಆರಂಭವಾಗಿತ್ತು. | 

ಆ ಕಾಲದಲ್ಲಿ ಎಂ.ಬಿ.ಬಿ.ಎಸ್‌. ಪದವೀಧರರ ಸಂಖ್ಯೆ ತೀರ 
ಕಡಿಮೆ. ಹಾಗಾಗಿ ಉತ್ತಮ ಅವಕಾಶಗಳು ಸಿಗುತ್ತಿದ್ದವು. ಡಾ। ಮಾಧವ ' 
ಪೈಯವರಿಗೂ ಹಾಂಕಾಂಗ್‌ನಲ್ಲಿ ಒಂದು ಒಳ್ಳೆಯ ಉದ್ಯೋಗಕ್ಕೆ ಕರೆ 
ಬಂದಿತ್ತು. ಆದರೆ ಹಿಂದೆ ಹೇಳಿದಂತೆ ಅವರು ತಾಯಿಯ ಸಲಹೆಯಂತೆ | 
ಅಲ್ಲಿಗೆ "ಹೋಗದೆ ಊರಿನಲ್ಲಿಯೇ ವೈದ್ಯಕೀಯ ವೃತ್ತಿ ಮಾಡುತ್ತಾ 
ಜನಸೇವೆಗೈ ಯಲು ನಿರ್ಧರಿಸಿದರು. ಉಡುಪಿಯಲ್ಲಿ ಯೇ ಚಿಕಿತ್ಸಾ ಲಯ | | 
ತೆರೆದು ರೋಗಿಗಳ ಆರೈಕೆಯಲ್ಲಿ ನಿರತರಾದರು. 

ಆ ಕಾಲದಲ್ಲಿ ಜನರ ಬಡತನವಂತೂ ಹೇಳತೀರದು. ಲಕ್ಷಾ ಂತರ | 
ಜನರು ಅನ್ನ ವಸತಿಗೂ ಗತಿಯಿಲ್ಲದೆ ನರಳುತ್ತಿದ್ದರು. ಕಾಯಿಲೆಗಳಿಗೆ 
ಚಿಕಿತ್ಸೆ ಮಾಡಿಸಲು ಹಣವಿಲ್ಲದೆ ಅಕಾಲದಲ್ಲಿ ಸಾಯುತ್ತಿದ್ದರು. ನರಳು 
ತ್ತಿದ್ದರು. ಮಲೇರಿಯಾ, ಪ್ಲೇಗ್‌, ಕಾಲರಾ ಮುಂತಾದ ಸಾಂಕ್ರಾಮಿಕ 
ರೋಗಗಳ ಹಾವಳಿ ವ್ಯಾ ಪಕವಾಗಿತ್ತು. ವೈದ್ಯಕೀಯ ಸೌಲಭ್ಯ? ಗಳು, 
ಔಷಧಗಳು, ವ್ಯಾಕ್ಸಿ ನುಗಳು ಈಗಿನಂತೆ ಸೃಷ್ಟಿ ಯಾಗಿರಲಿಲ್ಲ. ಆಗಿದ್ದರೂ | 

12 


ಅವು ಗ್ರಾಮಾಂತರ ಪ್ರದೇಶಗಳಿಗೆ ಬಂದಿರಲಿಲ್ಲ. ಹೆರಿಗೆಯಲ್ಲಿ ಸಾಯುವ 
ಹೆಂಗಸರ ಸಂಖ್ಯೆ ದೊಡ್ಡದಾಗಿತ್ತು. ಡಾ। ಪೈ ಅವರಿಗೆ ಈ ಎಲ್ಲ 
ದೃಶ್ಯಗಳನ್ನು ತೀರ ಹತ್ತಿರದಿಂದ ನೋಡಲು ಈಗ ಅವಕಾಶ ದೊರೆಯಿತು. 
ಅನೇಕ ಕಾಯಿಲೆಗಳಿಗೆ ಬಡತನ ನಿರ್ಮಿಸುವ ಅನಾರೋಗ್ಯಕರ ಪರಿಸರವೇ 
ಕಾರಣ ಎನ್ನುವ ಸತ್ಯವನ್ನು ಅವರು ಮನಗಂಡರು. ಶ್ರೀಮಂತ 
ರೋಗಿಗಳಿಂದ ಹಣ ತೆಗೆದುಕೊಂಡು ಅನೇಕ ಬಡರೋಗಿಗಳಿಗೆ 
ಧರ್ಮಾರ್ಥವಾಗಿ ಚಿಕಿತ್ಸೆ ಮಾಡುತ್ತಿದ್ದರು. 
ಒಮ್ಮೆ ಬಡ ಹೆಂಗಸೊಬ್ಬಳ ಗುಡಿಸಲಿಗೆ ಹೆರಿಗೆ ಮಾಡಿಸಲು ಅವರು 
ಹೋಗಿದ್ದರು. ಆಕೆಯಲ್ಲಿ ಉಟ್ಟ ಸೀರೆಯನ್ನು ಬಿಟ್ಟರೆ ಬೇರೆ ಸೀರೆಯೇ 
ಇರಲಿಲ್ಲ. ಇದನ್ನು ಕಂಡು ಅವರಿಗೆ ತುಂಬಾ ದುಃಖವಾಯಿತು. ಕೂಡಲೇ 
ಅಣ್ಣನ ಅಂಗಡಿಯಿಂದ ಎರಡು ಕೈಮಗ್ಗದ ಸೀರೆಗಳನ್ನು ತರಿಸಿ 
ಆ ಬಡ ಹೆಂಗಸಿಗೆ ನೀಡಿದರು. 


ಸಿಂಡಿಕೇಟ್‌ ಬ್ಯಾಂಕ್‌ 


ಆದರೆ ಇಂಥ ದಾನಧರ್ಮಗಳಿಂದ ಬಹುಜನರ ಉದ್ದಾರವಾಗಲು 
ಸಾಧ್ಯವಿಲ್ಲ. ಅದಕ್ಕೆ ಬೇರೆ ಏನಾದರೂ ಉಪಾಯವನ್ನು ಕಂಡುಹಿಡಿಯ 
ಬೇಕೆಂಬ ಯೋಚನೆ ಅವರ ಮನಸ್ಸನ್ನು ಕಾಡತೊಡಗಿತು. ಆಗಲೇ- 
ಅಂದರೆ 1925ರಲ್ಲಿಯೇ ಅಣ್ಣ ಉಪೇಂದ್ರ ಪೈ ಕೆನರಾ ಬ್ಯಾಂಕಿಂಗ್‌ 
ಸಿಂಡಿಕೇಟ್‌ ಲಿಮಿಟೆಡ್‌ ಎಂಬ ಬ್ಯಾಂಕನ್ನು ಸ್ಥಾಪಿಸಿದ್ದರು. ಅದರ 
ಮುಖಾಂತರ ಬಡಜನರಿಗೆ ಹೇಗೆ ಸ್ವಾವಲಂಬಿಯಾಗಲು ಸಹಾಯ 
ಮಾಡಬಹುದು ಎಂಬುದು ಅವರ ಯೋಚನೆಯಾಯಿತು. ಅದರ 
ಪರಿಣಾಮವೇ 'ಪಿಗ್ಮಿ' ಠೇವಣಾತಿಯ ಯೋಜನೆ. ಈ ಯೋಜನೆಯ 
ಪ್ರಕಾರ ದಿನಕ್ಕೆ ಎರಡಾಣೆ (12 ಪೈಸೆ)ಯಷ್ಟು ಕಡಿಮೆ ಹಣವನ್ನು 
' ಉಳಿಸುವವರೂ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಅವಕಾಶವಾಯಿತು. ಅತಿ 
ಬಡವರೂ, ಸಾಮಾನ್ಯ ಜನರೂ ಬ್ಯಾಂಕಿಂಗ್‌ನ ಪ್ರಯೋಜನ ಪಡೆದು 


13 


3 


ಉಳಿತಾಯ ಮಾಡಬೇಕೆಂಬುದು ಇದರ ಉದ್ದೇಶವಾಗಿತ್ತು. ಆರಂಭದಲ್ಲಿ 
ಈ ಯೋಜನೆಯನ್ನು ಕೆಲವರು ಹಾಸ್ಯ ಮಾಡಿದ್ದುಂಟು. ಆದರೆ ಮಾಧವ 
ಪೈ ಅವರು ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳಲಿಲ್ಲ. ಒಂದಲ್ಲ ಒಂದು ದಿನ ಅದು 
ಯಶಸ್ವಿಯಾಗುತ್ತದೆ ಎಂಬ ದೃಢ ವಿಶ್ವಾಸ ಅವರಿಗಿತ್ತು. ಆ ವಿಶ್ವಾಸ 
ಮುಂದೆ ಸತ್ಯವಾಯಿತು. ಪಿಗ್ಮಿ ಯೋಜನೆ ಯಶಸ್ವಿಯಾದದ್ದಷ್ಟೇ ಅಲ್ಲ 
ಇತರ ಬ್ಯಾಂಕುಗಳೂ ಅದನ್ನು ಅನುಕರಿಸತೊಡಗಿದವು. ರೂ. 8,000/- 
ಠೇವಣಿಯಿಂದ ಪುಟ್ಟ ಪಿಗ್ಮಿಯಾಗಿ ಆರಂಭವಾಗಿದ್ದ ಸಿಂಡಿಕೇಟ್‌ ಬ್ಯಾಂಕು 
ಕ್ರಮೇಣ ದೈತ್ಯ (ಜಯಂಟ್‌) ಗಾತ್ರಕ್ಕೆ ಬೆಳೆದುನಿಂತಿತು. ರಾಷ್ಟ್ರದ ಬೃಹತ್‌ 
ಬ್ಯಾಂಕುಗಳ ಸಾಲಿಗೆ ಸೇರಿತು. 


ಹೊಸ ಪರಂಪರೆ 


ಸಿಂಡಿಕೇಟ್‌ ಬ್ಯಾಂಕು ನಡೆದು ಬಂದ ದಾರಿ ಒಂದು ರೋಚಕ 
ಕತೆಯಂತಿದೆ. ಅದರ ಅದ್ಭುತ ಯಶಸ್ಸು ಡಾ| ಪೈಯವರ ಮುಂದಿನ 
ಅನೇಕ ಸಾಹಸಗಳಿಗೆ ನಾಂದಿಯಾಯಿತು. ಜಿಲ್ಲೆಯಲ್ಲಿ ಆಗಲೇ ನಾಲ್ಕು ' 
ಬ್ಯಾಂಕುಗಳು ಇದ್ದವು. ಆದ್ದರಿಂದ ಸಿಂಡಿಕೇಟ್‌ ಬ್ಯಾಂಕ್‌ ತನ್ನದೇ ಆದ 
ಹೊಸತನವನ್ನು ಕಾರ್ಯ ವಿಧಾನದಲ್ಲಿ ತೋರಿಸಲೇಬೇಕಾಯಿತು. 
ಉಳಿದ ಬ್ಯಾಂಕುಗಳು ಸಾಕಷ್ಟು ಹಣ ಇರುವವರಿಗೆ ಹೆಚ್ಚಿನ ಸೌಲ | 
ನೀಡುತ್ತಿದ್ದವು. ಸಿಂಡಿಕೇಟ್‌ ಬ್ಯಾಂಕು ಬಡವರಿಗೆ, ಕೃಷಿಕರಿಗೆ, ಸಣ್ಣ ಪುಟ್ಟ 
ಕಸಬುದಾರರಿಗೆ, ಮೀನುಗಾರರಿಗೆ ಸಾಮಾನ್ಯ ಮನುಷ್ಯರಿಗೆ ಬ್ಯಾಂಕಿಂಗ್‌ 
ಸೌಲಭ್ಯವನ್ನು ನೀಡಿತು. ಆ ಕಾಲದಲ್ಲಿ ಕೃಷಿಕರಿಗೆ ಬ್ಯಾಂಕುಗಳು ಸಾಲ 
ನೀಡುತ್ತಿರಲಿಲ್ಲ. ಡಾ। ಪೈ ಅದನ್ನು ಆರಂಭಿಸಿದರು. ನಮ್ಮ ದೇಶದ : 
ಬೆನ್ನೆಲುಬೇ ಕೃಷಿ. ದೇಶದ 80% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. 
ಅಂಥ ಮಹತ್ತ್ವದ ಕ್ಷೇತ್ರವನ್ನು ಅಲಕ್ಷಿಸಿದರೆ ದೇಶದ ಆರ್ಥಿಕತೆ ಉದ್ದಾರ ' 
ವಾಗುವುದು ಹೇಗೆ ಎನ್ನುವುದು ಡಾ। ಪೈಯವರ ಯೋಚನೆಯಾಗಿತ್ತು. 
ಇದಕ್ಕೆ ಸರಕಾರದ ಪ್ರೋತ್ಸಾಹ ಇಲ್ಲದಿದ್ದರೂ ಸಿಂಡಿಕೇಟ್‌ ತನ್ನ 


14 


ದಾರಿಯಲ್ಲಿ ಮುನ್ನಡೆಯಿತು. ಕಾಲಕ್ರಮೇಣ ಇದನ್ನೇ ಸರಕಾರ ತನ್ನ 
ಧೋರಣೆಯಾಗಿ ಸ್ವೀಕರಿಸಿತು. ಕೃಷಿಗೆ ಸಾಲ ನೀಡಬೇಕೆಂದು ಸರಕಾರ 
ಇತರ ಬ್ಯಾಂಕುಗಳನ್ನು ಒತ್ತಾಯಿಸುವ ಪರಿಸ್ಥಿತಿ ಬಂತು. Bol ಪೈ ಅವರ 
ನಂತರ ಸಿಂಡಿಕೇಟ್‌ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಟಿ. ಎ. ಪೈ ಅವರ 
ಕಾಲದಲ್ಲಿ ಕೃಷಿಗೆ ಇನ್ನಷ್ಟು ಪ್ರೋತ್ಸಾಹ ದೊರೆಯಿತು. "ಸಿಂಡಿಕೇಟ್‌ ಕೃಷಿ 
ಪ್ರತಿಷ್ಠಾನ' ಎಂಬ ಪ್ರತ್ಯೇಕ ಸಂಸ್ಥೆಯನ್ನೇ ಅವರು ಸ್ಥಾಪಿಸಿದರು. ಕೃಷಿಯ 
ಅಭಿವೃದ್ಧಿಗೆ ಅಗತ್ಯವಾದ ಅನೇಕ ಹೊಸಹೊಸ ಯೋಜನೆಗಳನ್ನುಜಾರಿಗೆ 
ತಂದರು. 

ಹಾಗೆಯೇ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಾಲ ನೀಡುವ 
ಯೋಜನೆಯನ್ನು ಸಿಂಡಿಕೇಟ್‌ ಮೊತ್ತಮೊದಲ ಬಾರಿ ಜಾರಿಗೆ ತಂದಿತು. 
ಅನಂತರ ಇತರ ಬ್ಯಾಂಕುಗಳೂ ಅದನ್ನು ಅನುಸರಿಸಿದವು. ಈ ಯೋಜನೆ 
ಯಿಂದ ಸಾವಿರಾರು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನ ತ 
ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗಿ ಅವರು ದೇಶವಿದೇಶಗಳಲ್ಲಿ ಉನ್ನತ 
ಸ್ಥಾನವನ್ನಲಂಕರಿಸುವಂತಾಯಿತು. ಮಹಿಳೆಯರಿಗೆ ಪುರುಷರ ಸಮಾನ 
ಸ್ಥಾನ ನೀಡುವುದರಲ್ಲಿಯೂ ಸಿಂಡಿಕೇಟ್‌ ಇತರ ಬ್ಯಾಂಕುಗಳಿಗೆ 
ಮಾದರಿಯೆನಿಸಿತು. ಸಂಪೂರ್ಣವಾಗಿ ಮಹಿಳೆಯರಿಂದಲೇ ನಡೆಸ 
OS ಬ್ಯಾಂಕುಗಳನ್ನು ತೆರೆಯುವ ಅಭೂತಪೂರ್ವ ಪ್ರಯೋಗವನ್ನು 
ಮಾಡಿತು. ಇತರ ಬ್ಯಾಂಕುಗಳು ನಗರ ಪ್ರದೇಶಗಳಲ್ಲಿ ಮಾತ್ರ 
ಶಾಖೆಗಳನ್ನು ತೆರೆಯುತ್ತಿದ್ದರೆ ಸಿಂಡಿಕೇಟ್‌ ಹಳ್ಳಿಹಳ್ಳಿಗಳಲ್ಲಿ, ಸಣ್ಣ 
ಊರುಗಳಲ್ಲಿ ಶಾಖೆಯನ್ನು ತೆರೆಯಿತು. ಮುಂದೆ ಇದು ಸರಕಾರಿ 
ಧೋರಣೆಯಾಯಿತು. ಒಂದು ನಗರದ ಶಾಖೆ ತೆರೆಯಬೇಕಾದರೆ 
ಇಂತಿಷ್ಟು ಸಂಖ್ಯೆಯ ಗ್ರಾಮಾಂತರ ಶಾಖೆಗಳನ್ನು ತೆರೆಯಲೇ ಬೇಕು ಎಂಬ 
ಕಡ್ಡಾಯ ಮಾಡಬೇಕಾಯಿತು. 

ಪ್ರಾದೇಶಿಕ ಬ್ಯಾಂಕುಗಳನ್ನು ಸ್ಥಾಪಿಸುವ ಉಪಕ್ರಮದಲ್ಲೂ ಡಾ| 
ಪೈ ತಮ್ಮ ದೂರದರ್ಶಿತ್ವವನ್ನು ಮೆರೆದರು. ಮಹಾರಾಷ್ಟ್ರ ಅಪೆಕ್ಸ್‌ ಬ್ಯಾಂಕ್‌ 

15 


ಹಾಗೂ ಸೌತ್‌ ಇಂಡಿಯಾ ಅಪೆಕ್ಸ್‌ ಬ್ಯಾಂಕುಗಳನ್ನು ಅವರು 
ಸ್ಥಾಪಿಸಿದರು. ಹೀಗೆ ಅನೇಕ ಅಂಶಗಳಲ್ಲಿ ಸಿಂಡಿಕೇಟ್‌ ಬ್ಯಾಂಕಿನ ಕಾರ್ಯ 
ನಿರ್ವಹಣೆ ದೇಶಕ್ಕೆ ಮಾದರಿಯಾಯಿತು. 

ತಮ್ಮ ಬ್ಯಾಂಕಿಂಗ್‌ ನೌಕರರಿಗೆ ಆರಂಭದ ವರ್ಷಗಳಲ್ಲಿ ಡಾ| ಪೈ 
ಸ್ವತಃ ತರಬೇತಿ ನೀಡುತ್ತಿದ್ದುದುಂಟು. ಗ್ರಾಹಕರಿಂದಲೇ ಬ್ಯಾಂಕು 
ಬೆಳೆಯುತ್ತದೆ. ಆದ್ದರಿಂದ ಗ್ರಾಹಕರಿಗೆ ಸೌಜನ್ಯಪೂರ್ಣವಾದ ದಕ್ಷ ಸೇವೆ 
ಸಲ್ಲಿಸುವುದು ಅತ್ಯಗತ್ಯ ಎಂಬುದನ್ನು ಅವರು ಬ್ಯಾಂಕಿನ ಸಂಸ್ಕೃತಿಯಾಗಿ 
ಮಾರ್ಪಡಿಸಿದರು. ಇದರಿಂದಾಗಿ ಸಿಂಡಿಕೇಟ್‌ ಬ್ಯಾಂಕ್‌ ಸೌಜನ್ಯ ಪೂರ್ಣ 
ಸೇವೆಗೆ ಹೆಸರಾಯಿತು. 1969ರಲ್ಲಿ ಕೇಂದ್ರಸರಕಾರ ಸಿಂಡಿಕೇಟ್‌ ಬ್ಯಾಂಕನ್ನು 
ರಾಷ್ಟ್ರೀಕರಣಗೊಳಿಸಿತು. ನಲವತ್ತನಾಲ್ಕು ವರ್ಷಗಳ ಕಾಲ ಬ್ಯಾಂಕಿನ 
ಆಡಳಿತ ನಡೆಸಿದ ಡಾ। ಪೈ ಕೊಂಚವೂ ವಿಚಲಿತರಾಗಲಿಲ್ಲ. 
ಪತ್ರಕರ್ತರೊಬ್ಬರು ಈ ಬಗ್ಗೆ ಪ್ರಶ್ನಿಸಿದಾಗ ಅವರು ಮಾರ್ಮಿಕವಾಗಿ 
ಹೀಗೆ ಉತ್ತರಿಸಿದರು. ""ಮಗಳನ್ನು ಹದಿನೆಂಟು ವರ್ಷ ಬೆಳೆಸುತ್ತೇವೆ. 
ಅನಂತರ ಅವಳನ್ನು ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡಲೇ 
ಬೇಕಷ್ಟೆ 9 ಕೇಂದ್ರ ಸರಕಾರಕ್ಕಿಂತ ಒಳ್ಳೆಯ ವರ ಇನ್ನೆಲ್ಲಿ ಸಿಗಬಹುದು ?'' 
ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದರಲ್ಲಿ ಎಷ್ಟು ಉತ್ಸಾಹ, ಆಸಕ್ತಿ 
ಅವರಲ್ಲಿದ್ದಿತೋ ಅದನ್ನು ಸರಕಾರಕ್ಕೆ ಅರ್ಪಿಸುವಾಗ ಅಷ್ಟೇ e 
ನಿರ್ಲಿಪ್ತತೆಯೂ ಅವರಲ್ಲಿ ತ್ತು. ಇದು ತುಂಬಾ ಅಪರೂಪದ ಗುಣ. 

ರಾಷ್ಟ್ರೀಕರಣದ ee ಸಮರ್ಥ ಆಡಳಿತಗಾರರಾದ ಶ್ರೀ 
ಎ. ಪೈ ಹಾಗೂ 6. ಕೆ. ಪೈ ಅವರ ನಾಯಕತ್ವದಲ್ಲಿ ಸಿಂಡಿಕೇಟ್‌ ಬ್ಕಾ e 
ತನ್ನ ವಿಶಿಷ್ಟ ಸಂಸ್ಕೃತಿಯನ್ನು ಳಿಸಿಕೊಂಡು ಮುನ್ನ ಡೆಯಿತು. 


ಜೀವವಿಮಾ ರಂಗದಲ್ಲಿ 
ಬ್ಯಾಂಕಿನಂತೆ ಜೀವವಿಮೆಯೂ ಆರ್ಥಿಕ ಭದ್ರತೆಗೆ ಅತ್ಯಗತ್ಯ. ಈ 


16 


ಅಂಶವನ್ನು ಮನಗಂಡ ಡಾ । ಪೈ ಅವರು 1935ರಲ್ಲಿ ಕೆನರಾ ಮ್ಯೂಚುವಲ್‌ 
ಇನ್ನೂರೆನ್ಸ್‌ ಕಂಪೆನಿಯನ್ನು ಸ್ಥಾಪಿಸಿದರು. ಅವರ ತಮ್ಮ ರಘುನಾಥ ಪೈ 
ಅದರ ಮುಖ್ಯಸ್ಥರಾದರು. ಈ ಕಂಪೆನಿಯೂ ಅತ್ಯಂತ ಕಡಿಮೆ ವೆಚ್ಚದಲ್ಲಿ 
ಉತ್ತಮ ವಹಿವಾಟನ್ನು ಮಾಡುವುದರಲ್ಲಿ ಯಶಸ್ವಿಯಾಯಿತು. ಪ್ರಥಮ 
ವರ್ಷದಿಂದಲೇ ಪಾಲಿಸಿದಾರರಿಗೆ ಲಾಭಾಂಶ (ಬೋನಸ್‌) ನೀಡಲಾ 
ರಂಭಿಸಿ ದೇಶದ ಉತ್ತಮ ವಿಮಾ ಕಂಪೆನಿಗಳಲ್ಲಿ ಒಂದು ಎಂಬ ಖ್ಯಾತಿ 
ಪಡೆಯಿತು. ಮುಂಬಯಿ, ಕಲ್ಕತ್ತಗಳಂತಹ ಮಹಾನಗರಗಳಲ್ಲಿ ಕೆಲಸ 
ಮಾಡುತ್ತಿದ್ದ ಬೃಹತ್‌ ಕಂಪೆನಿಗಳಿಗೂ ಸ್ಪರ್ಧೆ ನೀಡಿತು. 1956ರಲ್ಲಿ 
ಜೀವವಿಮಾ ರಂಗ ರಾಷ್ಟ್ರೀಕರಣಗೊಂಡಾಗ ಕೆನರಾ ಮ್ಯೂಚುವಲ್‌ 
ಭಾರತೀಯ ಜೀವವಿಮಾ ನಿಗಮ (LIC.)obO ಲೀನವಾಯಿತು. 
ಆದರೆ ಅದರ ಕಾರ್ಯದಕ್ಷತೆಯ ಕಾರಣ ಅಖಿಲ ಕರ್ನಾಟಕದ ಎರಡು 
ವಿಭಾಗೀಯ ಕಚೇರಿಗಳಲ್ಲಿ ಒಂದು ಉಡುಪಿಯಲ್ಲಿ ಸ್ಥಾಪಿತವಾಯಿತು. 
ಇಂದು ಜೀವವಿಮೆಯ ವ್ಯವಹಾರದಲ್ಲಿ ದ.ಕ. ಜಿಲ್ಲೆ ಅಗ್ರಸ್ಥಾನದಲ್ಲಿದೆ. 
ಸಾವಿರಾರು ಮಂದಿ ನೌಕರರೂ, ಲಕ್ಷಾಂತರ ಮಂದಿ ಏಜಂಟರೂ 
ಜೀವವಿಮಾ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಾರೆ. ಇದಕ್ಕೆಲ್ಲ Bo! ಪೈ ಅವರು 
ಕಟ್ಟಿ ಬೆಳೆಸಿದ ಕೆನರಾ ಮ್ಯೂಚುವಲ್‌ ಕಂಪೆನಿಯೇ ಮೂಲಕಾರಣ ಎಂದರೆ 


ಆರ್ಥಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧಿಸಿದ ನಂತರ Go! ಪೈ ಅವರ 
ಗಮನ ಶಿಕ್ಷಣ ಕ್ಷೇತ್ರದ ಕಡೆ ಹರಿಯತೊಡಗಿತು. 1957ರ ವರೆಗೆ ದ.ಕ. 
ಜಿಲ್ಲೆ ಮದ್ರಾಸ್‌ ಪ್ರಾಂತದಲ್ಲಿತ್ತು. ಮಂಗಳೂರನ್ನು ಬಿಟ್ಟರೆ ಇಡೀ 
ಜಿಲ್ಲೆಯಲ್ಲಿ ಇನ್ನಾವ ಊರಿನಲ್ಲೂ ಕಾಲೇಜು ಇರಲಿಲ್ಲ. ಹೆಚ್ಚು 
ಹೈಸ್ಕೂಲುಗಳೂ ಇರಲಿಲ್ಲ. ಸರಕಾರವೂ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಲು 
ಹೆಚ್ಚು ಗಮನ ನೀಡುತ್ತಿರಲಿಲ್ಲ. ಏಕೆಂದರೆ ಪ್ರಾಂತದ ಕೇಂದ್ರ ದೂರದ 


17 


ಮದ್ರಾಸಿನಲ್ಲಿತ್ತು. ಅದರಲ್ಲಿ ಆಂಧ್ರ, ತಮಿಳುನಾಡು, ಕೇರಳ ರಾಜ್ಯಗಳ 
ಪ್ರದೇಶಗಳೂ ಒಳಗೊಂಡಿದ್ದವು. ಕನ್ನಡದ ಒಂದೆರಡು ಜಿಲ್ಲೆಗಳು 
ಮಾತ್ರವೇ ಅದರ ಅಧೀನವಿದ್ದುದರಿಂದ ದ.ಕ.ದ ಅಭಿವೃದ್ಧಿಗೆ ಅದು 
ವಿಶೇಷ ಲಕ್ಷ್ಯ ನೀಡುತ್ತಿರಲಿಲ್ಲ. ಬಾಸೆಲ್‌ ಮಿಶನಿನ ಕೈಸ್ತ ಮಿಶನರಿಗಳು 
ಮಾಡಿದ ಪ್ರಯತ್ನದಿಂದ ಕೆಲವು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಬೆಳೆದು 
ದರಿಂದ ಜಿಲ್ಲೆಯಲ್ಲಿ ಶಿಕ್ಷಣ ತೀರ ಬಡವಾಗಿರಲಿಲ್ಲ. ಆದರೆ ಬೆಳೆಯು 
ತ್ತಿರುವ ಜನಸಂಖ್ಯೆಗೆ ಹೋಲಿಸಿದರೆ ಇನ್ನೂ ನೂರಾರು ಶಿಕ್ಷಣ ಸಂಸ್ಥೆಗಳ 
ಅಗತ್ಯ ಸ್ವಯಂಸ್ಪಷ್ಟವಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಾ| ಪೈ 1942ರಲ್ಲಿ 
"ಅಕಾಡೆಮಿ ಆಫ್‌ ಜನರಲ್‌ ಎಜುಕೇಶನ್‌' ಎಂಬ ಸಂಸ್ಥೆಯನ್ನು ತೆರೆದರು. 
ಅದರ ಮುಖ್ಯ ಉದ್ದೇಶ ಎಸ್‌.ಎಸ್‌.ಎಲ್‌.ಸಿ.ಯಷ್ಟು ಓದಿದವರಿಗೆ 
ಯಾವುದಾದರೂ ಒಂದು ವೃತ್ತಿಯಲ್ಲಿ ತರಬೇತಿ ನೀಡುವುದು. ಕೃಷಿ, 
ತೋಟಗಾರಿಕೆ, ಹೈನುಗಾರಿಕೆ, ಕೋಳಿಸಾಕಣೆ, ಜೇನುಸಾಕಣೆ, ವೈರಿಂಗ್‌, 
ಫೋಟೋಗ್ರಾಫಿ, ಇಂಜನಿಯರಿಂಗ್‌, ಪತ್ರಿಕೋದ್ಯಮ, ಸಂಗೀತ, 
ಕಸೂತಿ, ಮುದ್ರಣ, ಗಾಜು ತಯಾರಿ, ರೇಡಿಯೋ ರಿಪೇರಿ, ಟೇಲರಿಂಗ್‌ ' 
ಮುಂತಾದ 50ಕ್ಕಿಂತಲೂ ಹೆಚ್ಚು ವೃತ್ತಿಗಳು ಅಕಾಡೆಮಿಯ 
ಪಟ್ಟಿಯಲ್ಲಿದ್ದವು ಎಂದರೆ Bl ಪೈ ಅವರ ಕಲ್ಪನಾಶಕ್ತಿ ಹಾಗೂ 
ದೂರದರ್ಶಿತ್ವ ಎಂಥದು ಎನ್ನುವುದು ವೇದ್ಯವಾಗುತ್ತದೆ. 

ಅಕಾಡೆಮಿಯ ವತಿಯಿಂದ ಒಂದು ಹಂಚಿನ moors, ಕ್ಷಯ 
ರೋಗದ ಆಸ್ಪತ್ರೆ, ಪ್ರಾಥಮಿಕ ಶಾಲೆ, ಕೈಮಗ್ಗದ ಕಾರಾನೆಗಳನ್ನು 
ಮಣಿಪಾಲದಲ್ಲಿ ಸ್ಥಾಪಿಸಲಾಯಿತು. ಆದರೆ ಅವು ಯಶಸ್ವಿಯಾಗಲಿಲ್ಲ. 
ಹಾಗೆಂದು ಡಾ। ಪೈ ನಿರಾಶರಾಗಿ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. 
ಉಡುಪಿಯಲ್ಲಿ ಕಾಲೇಜೊಂದನ್ನು ಸ್ಥಾಪಿಸಬೇಕೆಂಬ ತಮ್ಮ ಮತ್ತೊಂದು 
ಕನಸನ್ನು ನನಸು ಮಾಡಲು ಯತ್ನಿಸತೊಡಗಿದರು. ಇಡೀ ಜಿಲ್ಲೆಯಲ್ಲಿ 
ಆಗ ಮಂಗಳೂರನ್ನು ಬಿಟ್ಟರೆ ಇನ್ನೆಲ್ಲೂ ಕಾಲೇಜುಗಳಿರಲಿಲ್ಲ. ಬಾಸೆಲ್‌ 
ಮಿಶನ್‌ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ರೆವರೆಂಡ್‌ ಬುಕ್‌ಗಾರ್ಡ್‌ 

18 


ಎಂಬವರನ್ನು ಸಂಪರ್ಕಿಸಿ ಉಡುಪಿಯಲ್ಲಿ ಕಾಲೇಜು ಸ್ಥಾಪಿಸಲು 
ವಿನಂತಿಸಿದರು. ಬುಕ್‌ಗಾರ್ಡ್‌ ಅವರು ಕಾಲೇಜನ್ನು ಕಟ್ಟುವುದಕ್ಕಷ್ಟೇ 
ಅಲ್ಲ, ನಡೆಸುವುದಕ್ಕೂ ಹಣ ನೀಡಬೇಕಾಗುತ್ತದೆ ಎಂದು ಉತ್ತರಿಸಿದಾಗ 
ಡಾ। ಪೈ ತಾವೇ ಅಕಾಡೆಮಿಯ ವತಿಯಿಂದ ಕಾಲೇಜನ್ನು ಸ್ಥಾಪಿಸಲು 
ನಿರ್ಧರಿಸಿದರು. ಇದು ಅನೇಕ ಬುದ್ಧಿವಂತರ ಟೀಕೆಗೆ ಗುರಿಯಾಯಿತು. 
ಆದರೆ ಡಾ। ಪೈ ಛಲಬಿಡದ ತ್ರಿವಿಕ್ರಮನಂತೆ ಶತಪ್ರಯತ್ನ ಮಾಡಿದರು. 
ಊರು ಪರವೂರುಗಳಲ್ಲಿ ಸಂಚರಿಸಿ ಅಲ್ಲಿದ್ದ ದಕ್ಷಿಣ ಕನ್ನಡಿಗರನ್ನು, ಇತರ 
ದಾನಿಗಳನ್ನೂ ಕಂಡು, ಕಾಡಿಬೇಡಿ, ಹಣ ಸಂಗ್ರಹಿಸತೊಡಗಿದರು. 
ಕಾಲೇಜು ಸ್ಥಾಪಿಸಲು ಮದ್ರಾಸ್‌ ವಿಶ್ವವಿದ್ಯಾಲಯದ ಹಾಗೂ ಮದ್ರಾಸ್‌ 
ಸರಕಾರದ ಅನುಮತಿಗಾಗಿ ಹೆಣಗಾಡಿದರು. ವಿಶ್ವವಿದ್ಯಾಲಯದ 
ಶರತ್ತುಗಳು ತುಂಬಾ ಕಠಿನವಾಗಿದ್ದವು. ಅವುಗಳಲ್ಲಿ 75,000 ರೂಪಾಯಿ 
ಠೇವಣಿ ಇಡಬೇಕೆಂಬುದೂ ಒಂದು. ದೇಣಿಗೆಗಳಿಂದ ಸಂಗ್ರಹಿಸಿದ ಹಣ 
ಸಾಲದಾದುದರಿಂದ ಡಾ। ಪೈ ತಮ್ಮ ಸ್ವಂತ ಸಂಪಾದನೆಯ ಹಣವನ್ನು 
ಸೇರಿಸಿ ಮದ್ರಾಸಿಗೆ ಧಾವಿಸಿದರು. ವಿಶ್ವವಿದ್ಯಾಲಯಕ್ಕೆ ಹೋಗಿ 
ಅಧಿಕಾರಿಗಳನ್ನು ಭೇಟಿಯಾದಾಗ ಅವರಿಗೆ ಅಚ್ಚರಿ ಕಾದಿತ್ತು. ಅಧಿಕಾರಿ 
ಗಳು ಈಗ ಒಂದೂವರೆ ಲಕ್ಷ ರೂಪಾಯಿ ಠೇವಣಿ ಇಡಬೇಕೆಂದು 
ಹೇಳಿದರು. ""ಎಪ್ಪತ್ತೈದು ಸಾವಿರ ಎಂದು ನೀವೇ ಹೇಳಿದ್ದಿರಲ್ಲ?'' 
ಎಂದು ಡಾ| ಪೈ ಪ್ರಶ್ನಿಸಿದಾಗ ""ಹೌದು. ಹಾಗೇ ಹೇಳಿದ್ದು ಕಳೆದ ವರ್ಷ. 
ಈ ವರ್ಷ ಒಂದೂವರೆ ಲಕ್ಷ ನೀಡಬೇಕು'' ಎಂಬ ಉತ್ತರ ಬಂತು. 
ಇಷ್ಟಾದರೂ mi ಪೈ ನಿರಾಶರಾಗಲಿಲ್ಲ. ಊರಿಗೆ 
ಹಿಂತಿರುಗಿದವರೇ ಅಣ್ಣನ ಮಗ ಟಿ. ಎ. ಪೈ, ತಮ್ಮ ರಘುನಾಥ ಪೈ 
ಮುಂತಾದವರನ್ನೊಳಗೊಂಡ ಒಂದು ಸಮಿತಿಯನ್ನು ರಚಿಸಿದರು. ಸಮಿತಿ 
ಮತ್ತೊಮ್ಮೆ ಊರು ಪರವೂರುಗಳಲ್ಲಿ ಸಂಚರಿಸಿತು. ಮುಂಬಯಿಯಲ್ಲಿ 
ಪ್ರಸಿದ್ಧ ಸರ್ಜನರಾಗಿದ್ದ, ದ.ಕ. ಜಿಲ್ಲೆಯವರೇ ಆದ ಡಾ। ಎ. ವಿ. 
ಬಾಳಿಗಾರ ಸಹಾಯದಿಂದ ಒಂದಿಷ್ಟು ಹಣ ಸಂಗ್ರಹವಾಯಿತು. ಇತರ 


19 


ಉದಾರಿಗಳಿಂದಲೂ ಸಹಾಯ ಬಂತು. ಕೊನೆಗೂ ಡಾ| ಪೈ ಮದ್ರಾಸ್‌ 
ವಿಶ್ವವಿದ್ಯಾ ಲಯಕ್ಕೆ ಠೇವಣಿ ನೀಡಿ ಅನುಮತಿ ಪಡೆದುಕೊಂಡರು. 19490 
ಜೂನ್‌ 29ರಂದು” ಉಡುಪಿಯಲ್ಲಿ ಮಹಾತ್ಮಾಗಾಂಧಿ ಮೆಮೋರಿಯಲ್‌ 
ಕಾಲೇಜು ಸಂಭ್ರಮದಿಂದ ಆರಂಭವಾಯಿತು. ಅಸಾಧ್ಯವೆನಿಸಿದ್ದನ್ನು ಡಾ| 
ಪೈ ಸಾಧ್ಯ ಮಾಡಿ ತೋರಿಸಿದರು. 


ಛಲಬಿಡದ ವಿಕ್ರಮ 
ಆಗ ಕಾಲೇಜಿಗೆ ಸ್ವಂತ ಕಟ್ಟ ಡವಿರಲಿಲ್ಲ. ಮುನಿಸಿಪಲ್‌ ಪ್ರಾಥಮಿಕ 
ಶಾಲಾಕಟ್ಟಡದಲ್ಲಿ ಕಾಲೇಜು ಆರಂಭವಾಗಿತ್ತು. ಮದನಪಲ್ಲಿಯಲ್ಲಿ 
ಇಂಗ್ಲಿಷ್‌ ಪ್ರಾಧ್ಯಾಪಕರಾಗಿದ್ದ ಪ್ರೊ । ಸುಂದರ ರಾವ್‌ ಪ್ರಾಂಶುಪಾಲರಾಗಿ 
ಕೆಲಸ ಆರಂಭಿಸಿದ್ದರು. ಅಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಎದುರಾಯಿತು. 
ಹೆಣ್ಣು ಮಕ್ಕಳಿಗೆ ಕಾಲೇಜಿನಲ್ಲಿ ಪ್ರವೇಶ ನೀಡಬಾರದೆಂದು ಮದ್ರಾಸ್‌ 
ವಿಶ್ವವಿದ್ಯಾಲಯ ಆಜ್ಞೆ ಹೊರಡಿಸಿತು. ಆಗಲೇ ಹತ್ತುಮಂದಿ 
ಹೆಣ್ಣುಮಕ್ಕಳು ಕಾಲೇಜಿಗೆ ಸೇರಿಯಾಗಿತ್ತು. ಇನ್ನು ಅನೇಕರು ಸೇರಲು 
ತಯಾರಾಗಿದ್ದರು. ಈ ಆಜ್ಞೆ ಎಲ್ಲರಿಗೂ ಆಘಾತವನ್ನುಂಟು ಮಾಡಿತು. 
Mi ಪೈ ಮದ್ರಾಸಿಗೆ ಧಾವಿಸಿದರು. ಕುಲಪತಿಗಳೊಡನೆ 
ವಿನಂತಿಸಿಕೊಂಡರು. ಎಷ್ಟು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. 
ಬೇರೆ ಗತಿಯಿಲ್ಲದೆಡಾ।ಪೈ ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಿದರು. 
ಆದರೆ ಕಾನೂನಿನ ಪ್ರಕಾರ mi ಪೈ ಅವರೇ 
ನ್ಯಾಯಾಲಯದಲ್ಲಿ ಹೋರಾಡುವಂತಿರಲಿಲ್ಲ, ಕಾಲೇಜಿನಲ್ಲಿ ಸೇರಲು 
ಅರ್ಜಿ ಹಾಕಿ ನಿರಾಕರಿಸಲ್ಪಟ್ಟ ವಿದ್ಯಾರ್ಥಿನಿ ಮಾತ್ರ ಈ ಹೋರಾಟ 
ಮಾಡಲು ಸಾಧ್ಯವಿತ್ತು. ಅಂಥ ಯಾವ ವಿದ್ಯಾರ್ಥಿನಿಯೂ ಸುಲಭದಲ್ಲಿ 
ಸಿಗಲಿಲ್ಲ. ಕಾರಣ ಯಾವ ಪಾಲಕರೂ ಕೋರ್ಟು ಕಚೇರಿಯ ಉಸಾಬರಿಗೆ 
ತಯಾರಿರಲಿಲ್ಲ. ಅಲ್ಲದೆ ಅದಕ್ಕೆ ಸಾಕಷ್ಟು ಹಣವೂ ಬೇಕಾಗಿತ್ತು. 
ಡಾ। ಪೈ ಈ ಸಮಸ್ಯೆಯನ್ನು ಎದುರಿಸಿದರು. ಮಹಿಳೆಯರಿ 
20 


ಗಾಗಿರುವ ಅನ್ಯಾಯವನ್ನು ತಡೆಯಲು ಮಹಿಳೆಯರದೇ ಆದ ಒಂದು 
ಹೋರಾಟ ಸಮಿತಿಯನ್ನು ಸಂಘಟಿಸಿದರು. ಶ್ರೀಮತಿ ಪಿ. ಎಸ್‌. 
ಆಚಾರ್ಯರ ಅಧ್ಯಕ್ಷತೆಯಲ್ಲಿ ರಚಿತವಾದ ಈ ಸಮಿತಿ ಊರೆಲ್ಲ ತಿರುಗಾಡಿ 
ಹಣ ಸಂಗ್ರಹಿಸಿತು. ನ್ಯಾಯಾಲಯಕ್ಕೆ ಹೋಗಲು ಸಿದ್ಧಳಿರುವ 
ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸದ ಖರ್ಚನ್ನು ವಹಿಸುವುದಾಗಿ 
ಜಾಹೀರಾತನ್ನು ಪ್ರಕಟಿಸಿತು. ಈ ಸವಾಲನ್ನು ಕು। ಶಾಂತಾ ಶೆಣೈ ಎಂಬ 
ಧೀರ ಮಹಿಳೆ ಸ್ವೀಕರಿಸಿದಳು. ಮದ್ರಾಸಿನ ಉಚ್ಚ ನ್ಯಾಯಾಲಯದಲ್ಲಿ 
ಅವಳ "ರಿಟ್‌' ಅರ್ಜಿ ದಾಖಲಾಯಿತು. ಅನಂತರ ವಿಚಾರಣೆ ನಡೆದು 
ನ್ಯಾಯಮೂರ್ತಿ ಜೆ. ಸುಬ್ಬರಾವ್‌ ಅವರು ವಿಶ್ವವಿದ್ಯಾಲಯದ ಆಜ್ಞೆ 
ಅಸಿಂಧುವೆಂದು ತೀರ್ಪು ನೀಡಿದರು. ಆದರೆ ಮದ್ರಾಸ್‌ ವಿಶ್ವ 
ವಿದ್ಯಾನಿಲಯ ಈ ತೀರ್ಪನ್ನು ಕೂಡ ನಿರಾಕರಿಸಿತು. ತೀರ್ಪಿನ ವಿರುದ್ಧ 
ನ್ಯಾಯಾಲಯದ ಪೂರ್ಣ ಪೀಠಕ್ಕೆ "ಅಪೀಲ್‌' ಮಾಡಿತು. 

ಈ ಮಧ್ಯೆ ಡಾ| ಪೈ ಅವರ ಸಲಹೆಯಂತೆ ಶಾಂತಾ ಶೆಣೈ ಅಂದಿನ 
ಪ್ರಧಾನಿ ಜವಾಹರಲಾಲ್‌ ನೆಹರೂರವರಿಗೂ ಅವರ ಪುತ್ರಿ ಇಂದಿರಾ 
ಗಾಂಧಿ ಅವರಿಗೂ ಪತ್ರ ಬರೆದು ನ್ಯಾಯ ಕೋರಿದರು. ನೆಹರೂರವರ 
ಸೂಚನೆಯಂತೆ ಮದ್ರಾಸ್‌ ವಿಶ್ವವಿದ್ಯಾಲಯ ತನ್ನ ನಿಯಮವನ್ನು ಕೊಂಚ 
ಸಡಿಲಿಸಿತು. ಉಡುಪಿಯಲ್ಲಿ ಮಹಿಳೆಯರಿಗೇ ಮೀಸಲಾದ ಕಾಲೇಜು 
ಸ್ಥಾಪನೆಯಾಗುವವರೆಗೆ ಎಂ.ಜಿ.ಎಂ. ಕಾಲೇಜಿಗೆ ಹೆಣ್ಣುಮಕ್ಕಳು 
ಸೇರಬಹುದೆಂದು ಒಪ್ಪಿತು. ಕೊನೆಗೂ ಈ ಸುದೀರ್ಫ್ಥ ಹೋರಾಟದಲ್ಲಿ 
ಡಾ। ಪೈ ಗೆದ್ದರು! ಹೆಣ್ಣುಮಕ್ಕಳು ಕಾಲೇಜಿಗೆ ಸೇರತೊಡಗಿದರು. 
ಎಂ.ಜಿ.ಎಂ. ಕಾಲೇಜು ದಿನೇ ದಿನೇ ಸರ್ವಾಂಗ ಸುಂದರವಾಗಿ 
ಬೆಳೆಯುತ್ತಾ ಬಂತು. ಇಂಟರ್‌ಮೀಡಿಯೇಟ್‌ ಆರ್ಟ್ಸ್‌ ಕಾಲೇಜಾಗಿ 
ಆರಂಭವಾದ ಅದು ಕ್ರಮೇಣ ವಿಜ್ಞಾನ, ವಾಣಿಜ್ಯ ಕಾಲೇಜಾಗಿ 
ಬೆಳೆಯಿತು. ಉಡುಪಿ- ಮಣಿಪಾಲದ ಹೆದ್ದಾರಿಯಲ್ಲಿ ಮೂವತ್ತಮೂರು 
| ಎಕ್ರೆಗಳ ವಿಶಾಲ ಸ್ಥಳದಲ್ಲಿ ಮಹಾನ್‌ ಸಾಂಸ್ಕೃತಿಕ ಕೇಂದ್ರವಾಗಿ ಅರಳಿತು. 
21 








ಇಂದು ಪ್ರತಿ ವಾರವೂ ಅಲ್ಲಿನ ವಿವಿಧ ಸಭಾ ಭವನಗಳಲ್ಲಿ ಒಂದಲ್ಲ 
ಒಂದು ಗೋಷ್ಠಿ, ಸಂಗೀತ, ನೃತ್ಯ, ನಾಟಕ ಮುಂತಾದ ಕಾರ್ಯಕ್ರಮಗಳು 
ನಡೆಯುತ್ತಲೇ ಇರುತ್ತವೆ. ಯಕ್ಷಗಾನ ಕೇಂದ್ರ, ರಾಷ್ಟ್ರಕವಿ ಗೋವಿಂದ 
ಪೈ ಸಂಶೋಧನ ಕೇಂದ್ರಗಳೂ ಅದರ ಆಶ್ರಯದಲ್ಲಿ ಹುಟ್ಟಿ ಬೆಳೆದಿವೆ. 
ಪ್ರೊ। ಕು. ಶಿ. ಹರಿದಾಸ ಭಟ್ಟರ ಸಮರ್ಥ ನಾಯಕತ್ವದಲ್ಲಿ ಎಂ.ಜಿ.ಎಂ. 
ಕಾಲೇಜು ಜಿಲ್ಲೆಯ ಹೆಮ್ಮೆಯಾಗಿ ರೂಪುಗೊಂಡಿದೆ. ಮುಂದಿನ ವರ್ಷ 


ನಡೆಯಲಿರುವ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಸಜ್ಜಾಗಿ ನಿಂತಿದೆ. 


ಭಗೀರಥ ಯತ್ನ 

ಎಂ.ಜಿ.ಎಂ. ಕಾಲೇಜಿನ ಯಶಸ್ಸು ಡಾ। ಪೈ ಅವರ ಉತ್ಸಾಹವನ್ನು 
ಇಮ್ಮಡಿಸಿತು. ಬಹುಕಾಲದಿಂದಲೂ ಮಣಿಪಾಲದಲ್ಲೊಂದು ಮೆಡಿಕಲ್‌ 
ಕಾಲೇಜನ್ನು ಸ್ಥಾಪಿಸಬೇಕೆಂಬ ಕನಸು ಅವರ ಮನಸಿನಲ್ಲಿ ಕಾಡುತ್ತಿತ್ತು. 
ಕಾರಣ- ದೇಶಕ್ಕೆ ಸಾವಿರಾರು ವೈದ್ಯರ ಅಗತ್ಯ ಇದೆ. ವೈದ್ಯಕೀಯ ಶಿಕ್ಷಣಕ್ಕೆ 
ಅರ್ಹರೂ, ಆಸಕ್ತರೂ, ಮೇಧಾವಿಗಳೂ ಆದ ಅಸಂಖ್ಯ ವಿದ್ಯಾರ್ಥಿಗಳಿ 
ದ್ದಾರೆ. ಆದರೆ ಸಾಕಷ್ಟು ಮೆಡಿಕಲ್‌ ಕಾಲೇಜುಗಳೇ ಇಲ್ಲವಾದ ಕಾರಣ 
ಈ ಅಮೂಲ್ಯ ಮಾನವಸಂಪತ್ತು ವ್ಯರ್ಥವಾಗುತ್ತಿದೆ - ಎನ್ನುವುದು ಅವರ 
ಚಿಂತೆಯಾಗಿತ್ತು. ಆಗ ಆಂಧ್ರ, ತಮಿಳುನಾಡು, ಕೇರಳ ಹಾಗೂ 
ಕರ್ನಾಟಕದ ಕೆಲವು ಜಿಲ್ಲೆಗಳನ್ನೊಳಗೊಂಡಿದ್ದ ವಿಶಾಲ ಮದ್ರಾಸ್‌ 
ಪ್ರಾಂತದಲ್ಲಿ ಇದ್ದುದು ಎರಡೇ ಮೆಡಿಕಲ್‌ ಕಾಲೇಜುಗಳು. ಅವೆರಡೂ 
ಮದ್ರಾಸಿನಲ್ಲಿದ್ದವು. ಅಲ್ಲದೆ ಸರಕಾರದ ಧೋರಣೆಯಿಂದಾಗಿ 
ಮೇಲುಜಾತಿಯ ವಿದ್ಯಾರ್ಥಿಗಳಿಗೆ ಅವರೆಷ್ಟು ಹೆಚ್ಚು ಅಂಕಗಳನ್ನು 
ಪಡೆದಿದ್ದರೂ ಅವಕಾಶ ಸಿಗುವುದು ಕಷ್ಟವಾಗಿತ್ತು. ಮೇಲುಜಾತಿಯಲ್ಲಿ 
ಹುಟ್ಟಿದ್ದೇ ವಿದ್ಯಾರ್ಥಿಯ ಅಪರಾಧವೇ ಎಂಬ ಪ್ರಶ್ನೆಯೂ ಅವರ 
ಮನಸ್ಸಿನಲ್ಲಿ ಮೂಡಿತು. ದೇಶಕ್ಕೇ ಅಗತ್ಯವಿರುವಷ್ಟು ಮೆಡಿಕಲ್‌ 


22 


ಲೇಜುಗಳನ್ನು ತೆರೆಯಲು ಸರಕಾರಕ್ಕೆ ಶಕ್ತಿ ಇಲ್ಲದಿರುವಾಗ ಖಾಸಗಿ 
ರಂಗದಲ್ಲಿ, ಸಹಕಾರಿ ತತ್ತ್ವದ ಆಧಾರದಲ್ಲಿ ಸ್ಥಾಪಿಸಿದರೆ ಹೇಗೆ ಎಂಬ 
ಯೋಚನೆ ಬಂತು. ಅದು ಸಾಧ್ಯವಾದರೆ ಸರಕಾರಕ್ಕೂ ಕೋಟ್ಯಂತರ 
ರೂಪಾಯಿ ಉಳಿಯುತ್ತದೆ. ಆಸಕ್ತ, ಅರ್ಹ ವಿದ್ಯಾರ್ಥಿಗಳಿಗೂ 
ವೈದ್ಯರಾಗುವ ಅವಕಾಶ ದೊರೆಯುತ್ತದೆ. ತನ್ಮೂಲಕ ದೇಶದ ಜನರ 
ಆರೋಗ್ಯ ರಕ್ಷಣೆಗೂ ಸೇವೆ ಸಲ್ಲಿಸಿದಂತಾಗುತ್ತದೆ ಎಂಬ ತೀರ್ಮಾನಕ್ಕೆ 
ಬರಲು ತಡವಾಗಲಿಲ್ಲ. ಕೂಡಲೇ ಅಕಾಡೆಮಿಯ ವತಿಯಿಂದಲೇ 
ಮಣಿಪಾಲದಲ್ಲೊಂದು ಮೆಡಿಕಲ್‌ ಕಾಲೇಜನ್ನು ಸ್ಥಾಪಿಸಿಯೇ 
ಬಿಡಬೇಕೆಂಬ ದೃಢನಿರ್ಧಾರವನ್ನು ಕೈಕೊಂಡರು. 

ಈ ನಿರ್ಧಾರವನ್ನು ಕೇಳಿ ಡಾ। ಪೈ ಅವರ ಆತ್ಮೀಯ ಬಂಧುಗಳೇ 
ಹೌಹಾರಿದರು. "ಇದು ಖಂಡಿತ ಕಾರ್ಯರೂಪಕ್ಕೆ ಬರಲಾರದ ಹುಚ್ಚು 
ಸಾಹಸ' ಎಂಬುದೇ ಅವರೆಲ್ಲರ ಖಚಿತ ಅಭಿಪ್ರಾಯವಾಗಿತ್ತು. ಏಕೆಂದರೆ 
ಮೆಡಿಕಲ್‌ ಕಾಲೇಜನ್ನು ಸ್ಥಾಪಿಸುವುದು ಸಾಮಾನ್ಯ ಕೆಲಸವಲ್ಲ. ಅದಕ್ಕೆ 
ಕೋಟಿಗಟ್ಟಳೆ ಹಣ ಬೇಕು. ದುಬಾರಿ ಬೆಲೆಯ ಪ್ರಯೋಗಶಾಲೆಗಳು 
ಬೇಕು. ಸುಸಜ್ಜಿತವಾದ ದೊಡ್ಡ ಆಸ್ಪತ್ರೆ ಬೇಕು. ಅತ್ಯಾಧುನಿಕ 
ಉಪಕರಣಗಳು ಬೇಕು. ನುರಿತ ಪ್ರತಿಭಾವಂತ ಪ್ರಾಧ್ಯಾಪಕರು ಬೇಕು. 
ವಿದ್ಯಾರ್ಥಿಗಳು ದೇಹರಚನೆಯನ್ನು ಅಭ್ಯಸಿಸಲು ಸಾಕಷ್ಟು ಶವಗಳು 
ಬೇಕು. ಇನ್ನೂ ಅನೇಕ ಬಗೆಯ ಸೌಲಭ್ಯಗಳು ಬೇಕು. ಅವಕ್ಕೆಲ್ಲ 
ನೆಲೆನೀಡಲು ಬೃಹತ್‌ ಕಟ್ಟಡಗಳು ಬೇಕು. ಇವೆಲ್ಲವನ್ನೂ ಸಂಘಟಿಸಲು 
ಸಾಧ್ಯವೇ? "ಸಾಧ್ಯ. ನಾನದನ್ನು ಸಾಧಿಸಿಯೇ ತೋರಿಸುತ್ತೇನೆ' ಎಂದರು 
ಎಂಟೆದೆಯ ಡಾ| ಪೈ. 

ಸರಿ- ಮೆಡಿಕಲ್‌ ಕಾಲೇಜನ್ನು ಕಟ್ಟುವ ಸಾಹಸ ಆರಂಭವಾಯಿತು. 
1933ರಲ್ಲಿಯೇ Gol ಪೈ ಮಣಿಪಾಲದ ಬೋಳುಗುಡ್ಡದಲ್ಲಿ 107 ಎಕ್ರೆ 
ಜಾಗವನ್ನು ಖರೀದಿಸಿಟ್ಟದ್ದರು. ಕಾಲೇಜಿನ ಕಟ್ಟಡಕ್ಕೆ ಅದು ಸಾಕಾ 
ಗುತ್ತಿತ್ತು. ಆದರೆ ಮಣಿಪಾಲದಲ್ಲಿ ಬೇರೇನೂ ಇರಲಿಲ್ಲ. ಒಂದು ಅಂಚೆ 

23 





ಕಚೇರಿಯನ್ನು ತೆರೆಯಿಸುವುದಕ್ಕೂ ಡಾ| ಪೈ ಕಷ್ಟಪಟ್ಟಿದ್ದರು. ಅಂಚೆ 
ಕಚೇರಿ ಬೇಕೆಂದು ಅವರು ಕೇಳಿದಾಗ ಅಂಚೆ ಇಲಾಖೆಯ ಅಧಿಕಾರಿಗಳು 
ಕಚೇರಿ ತೆರೆಯಲು ಬೇಕಾಗುವಷ್ಟು ಪತ್ರಗಳನ್ನು ಹಾಕುವವರು ಅಲ್ಲಿ 
ಯಾರಿದ್ದಾರೆ ?' ಎಂದು ಕೇಳಿದ್ದರು. ಆಗ ಡಾ| ಪೈ "'ನೀವು ಕಚೇರಿ 
ತೆರೆದು ನೋಡಿ. ಬೇಕಾದಷ್ಟು ಪತ್ರಗಳನ್ನು ಹಾಕಿಸುವುದು ನನ್ನ 
ಜವಾಬ್ದಾರಿ'' ಎಂದು ಹೇಳಿದ್ದರು. ಕಚೇರಿ ತೆರೆದ ನಂತರ ಪ್ರತಿದಿನವೂ 
ಉಡುಪಿಯಲ್ಲಿದ್ದ ಸಿಂಡಿಕೇಟ್‌ ಬ್ಯಾಂಕಿನ ಪ್ರಧಾನ ಕಚೇರಿಯ ಎಲ್ಲಾ 
ಪತ್ರಗಳನ್ನು ಮಣಿಪಾಲದ ಅಂಚೆಗೆ ತರಿಸಿ ಹಾಕಿಸುತ್ತಿದ್ದರು. ಕ್ರಮೇಣ 
ಸಿಂಡಿಕೇಟ್‌ ಬ್ಯಾಂಕಿನ ಪ್ರಧಾನ ಕಚೇರಿಯೇ ಮಣಿಪಾಲಕ್ಕೆ 
ಸ್ಥಳಾಂತರವಾಯಿತು. ಹಲವಾರು ಕಾಲೇಜುಗಳು ಸ್ಥಾಪಿತವಾದವು. 
ಇಂದು ಮಣಿಪಾಲದಲ್ಲಿ ನಾಲ್ಕು ಅಂಚೆ ಕಚೇರಿಗಳಿವೆ. ಕಂಪ್ಯೂಟರ್‌ 
ಸಜ್ಜಿತವಾದ ಮುಖ್ಯ ಅಂಚೆ ಕಚೇರಿಯೂ ಇದೆ. ಅಲ್ಲಿ ನಡೆಯುವಷ್ಟು 
ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅಂಚೆ ವಹಿವಾಟು ಜಿಲ್ಲೆಯ ಇನ್ನಾವ 
ಅಂಚೆ ಕಚೇರಿಯಲ್ಲಿ ಬಹುಶಃ ನಡೆಯುವುದಿಲ್ಲ. 


ಇತಿಹಾಸ ನಿರ್ಮಿಸಿದರು 


ಮದ್ರಾಸ್‌ ಸರಕಾರದ ಅನುಮತಿ ಸಿಗುವುದು ಕಷ್ಟವೆಂದು 
ಅನುಭವದಿಂದ ಕಂಡುಕೊಂಡಿದ್ದ Bol ಪೈ ತಮ್ಮ ಮೆಡಿಕಲ್‌ ಕಾಲೇಜಿಗೆ 
ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆಶ್ರಯ ಪಡೆಯಲು 
ನಿರ್ಧರಿಸಿದರು. ಖ್ಯಾತ ಸಾಹಿತಿ Bol ಶಿವರಾಮ ಕಾರಂತರೂ ಡಾ| ಪೈ 
ಅವರ ಸಾಹಸವನ್ನು ಮೆಚ್ಚಿ ಕರ್ನಾಟಕ ವಿಶ್ವವಿದ್ಯಾನಿಲಯದ 
ಅಧಿಕಾರಿಗಳನ್ನು ಕಾಲೇಜಿಗೆ ಅನುಮತಿ ನೀಡಲು ಒತ್ತಾಯಿಸಿದರು. 
ವಿಶ್ವವಿದ್ಯಾಲಯದ ಅನುಮತಿ ಸಿಕ್ಕಿತು. ಆದರೆ ಅದು ಆಗ ಮುಂಬಯಿ 
ಪ್ರಾಂತದಲ್ಲಿದ್ದುದರಿಂದ ಮುಂಬಯಿ ಸರಕಾರದ ಅನುಮತಿಯೂ 
ಬೇಕಾಗಿತ್ತು. ಕೆಲ ಸಮಯದ ಹಿಂದೆ al ಪೈ ಅಂದಿನ 


24 


ಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಕುರಿತು ಮಾತಾಡಿದ್ದರು. 
ಮಂತ್ರಿಗಳು ಅನುಮತಿ ನೀಡಲು ಒಪ್ಪಿದ್ದರು. ಆದರೆ ಡಾ। ಪೈ 
ಮತಿಗಾಗಿ ಅರ್ಜಿ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಆ 
ಮಂತ್ರಿ ಪದಚ್ಯುತರಾಗಿ ಬೇರೊಬ್ಬರು ಅವರ ಸ್ಥಾನಕ್ಕೆ 
ಬಂದಿದ್ದರು. ಹೊಸ ಮಂತ್ರಿಮಂಡಲದ ಮಂತ್ರಿಗಳನ್ನು ಡಾ| ಪೈ ತಮ್ಮ 
ಮಾತುಗಾರಿಕೆಯಿಂದ ಒಲಿಸಿದರು. ಈ ಮಧ್ಯೆ ಇನ್ನೊಂದು ಸಮಸ್ಯೆ 
ಉದ್ಭವಿಸಿತ್ತು. ಮೆಡಿಕಲ್‌ ಕಾಲೇಜಿಗೆ ಸುಸಜ್ಜಿತ ಆಸ್ಪತ್ರೆ ಅಗತ್ಯವಾಗಿತ್ತು. 
ಮಣಿಪಾಲದಲ್ಲಿ ಆಗ ಆಸ್ಪತ್ರೆ ಇರಲಿಲ್ಲ. ಮಂಗಳೂರಿನಲ್ಲಿದ್ದ ಸರಕಾರಿ 
ಆಸ್ಪತ್ರೆಯನ್ನು ಬಳಸಿಕೊಳ್ಳಲು ಡಾ| ಪೈ ನಿರ್ಧರಿಸಿದರು. ಅದಕ್ಕೆ 
ಮದ್ರಾಸ್‌ ಪ್ರಾಂತದ ಸರಕಾರದ ಅನುಮತಿ ಬೇಕಾಯಿತು. ಆಗ ದ.ಕ. 
ಜಿಲ್ಲೆಯವರೇ ಆಗಿದ್ದ ದಿ। ಎ. ಬಿ. ಶೆಟ್ಟರು ಮದ್ರಾಸ್‌ ಸರಕಾರದ 
ಆರೋಗ್ಯ ಮಂತ್ರಿಗಳಾಗಿದ್ದರು. Bo! ಪೈ ಅವರ ಸಹಾಯ ಕೋರಿದರು. 
ಕೊನೆಗೂ ಮದ್ರಾಸ್‌ ಸರಕಾರದ ಅನುಮತಿ ದೊರೆಯಿತು. ಸಮಸ್ಯೆಗಳೆಲ್ಲ 
ಪರಿಹಾರವಾದಂತಾಯಿತು. ಗೇಲಿ ಮಾಡುವವರನ್ನು ಅಲಕ್ಷಿಸುತ್ತಾ, 
ತೊಡಕುಗಳನ್ನು ನಿವಾರಿಸುತ್ತಾ, ವಿರೋಧಗಳನ್ನು ಕೆಚ್ಚೆದೆಯಿಂದ 
ಎದುರಿಸುತ್ತಾ ಮುನ್ನಡೆದು ಡಾ। ಪೈ ಯಶಸ್ಸಿನ ಶಿಖರವನ್ನೇರಿದರು. 
ಅವರ ಕನಸಿನ ಕಸ್ತೂರ್ಬಾ ಮೆಡಿಕಲ್‌ ಕಾಲೇಜು 1953ನೇ ಜೂನ್‌ 
30ರಂದು ದಿ। ಎ. ಬಿ. ಶೆಟ್ಟ ಅವರಿಂದ ಉದ್ಭಾಟನೆಗೊಂಡಿತು. ಶಿಕ್ಷಣ 
ಕ್ಷೇತ್ರದಲ್ಲಿ ಹೊಸ ಇತಿಹಾಸ ನಿರ್ಮಿಸಿತು. 
ನೂರು ಮಂದಿ ವಿದ್ಯಾರ್ಥಿಗಳಿಂದ ಆರಂಭವಾದ ಕಸ್ತೂರ್ಬಾ 
ಮೆಡಿಕಲ್‌ ಕಾಲೇಜು ಅನಂತರ ಬೆಳೆದು ಬಂದ ಪರಿ ಅದ್ಭುತವಾದುದು. 
ಕೆಲವೇ ವರ್ಷಗಳಲ್ಲಿ ಕಾಲೇಜಿಗೆ ಬೇಕಾದ ಬೃಹತ್‌ ಕಟ್ಟಡಗಳು, 
ಪ್ರಯೋಗ ಶಾಲೆಗಳು, ಹಾಸ್ಟೆಲ್‌ಗಳು, ಪ್ರಾಧ್ಯಾಪಕರ ವಸತಿಗೃಹಗಳು, 
ಸುಸಜ್ಜಿತ ಗ್ರಂಥಾಲಯ, 1750 ಹಾಸಿಗೆಗಳ ಅತ್ಯಾಧುನಿಕ ತಂತ್ರಜ್ಞಾನದ 
ಬೃಹತ್‌ ಆಸ್ಪತ್ರೆ- ಇವೆಲ್ಲವನ್ನೂ ನಿರ್ಮಿಸಲಾಯಿತು. ಸ್ಥಾಪನೆಯಾದ 
25 


ವರ್ಷವೇ ಕಾಲೇಜು ಬ್ರಿಟಿಷ್‌ ಮೆಡಿಕಲ್‌ ಕೌನ್ಸಿಲಿನ ಮನ್ನಣೆ ಪಡೆಯಿತು. 
ಈ ಎರಡು ವರ್ಷಗಳ ನಂತರ ಮಂಗಳೂರಿನ ಶಾಖೆ ಸ್ವತಂತ್ರ ಕಾಲೇಜಾಗಿ 
ಪರಿವರ್ತಿತವಾಯಿತು. Bl ಪೈ ದೇಶದ ವಿವಿಧ ಪ್ರದೇಶಗಳಿಂದ 
ಅನುಭವಿಗಳೂ, ಪ್ರತಿಭಾವಂತರೂ ಆದ ಪ್ರಾಧ್ಯಾಪಕರನ್ನು ಕರೆತಂದರು. 
ದೇಶವಿದೇಶಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ದಂಡು ಮಣಿಪಾಲಕ್ಕೆ 
ಧಾವಿಸತೊಡಗಿತು. ಇಂದು ಇಂಗ್ಲೆಂಡ್‌, ಅಮೇರಿಕಾ, ಕೆನಡಾ, ಫ್ರಾನ್ಸ್‌, 
ಆಸ್ಟ್ರೇಲಿಯಾ, ಮಾರಿಶಸ್‌, ನೆದರ್‌ಲ್ಯಾಂಡ್‌, ಆಫ್ರಿಕಾ, ನ್ಯೂಜಿಲ್ಯಾಂಡ್‌, 
ಮಲೇಶ್ಯಾ, ಥ್ಯಾಲ್ಯಾಂಡ್‌, ಶ್ರೀಲಂಕಾ ಮುಂತಾದ ಮೂವತ್ತು 
ದೇಶಗಳಿಂದ ಬಂದಿರುವ ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿ, 
ವಿದ್ಯಾರ್ಥಿನಿಯರು ಈ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. 
ದೇಶದ ಅತ್ಯುತ್ತಮ ಮೆಡಿಕಲ್‌ ಕಾಲೇಜುಗಳ ಸಾಲಿನಲ್ಲಿ ಇವು ಸೇರಿವೆ. 
ನಾಡಿನ ಹೆಮ್ಮೆಯ ಸಂಸ್ಥೆಗಳೆಂಬ ಕೀರ್ತಿಗೆ ಪಾತ್ರವಾಗಿವೆ. ಇತರ ಅನೇಕ 
ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ದೇಶಗಳಿಗೂ ಸಹ ಮೆಡಿಕಲ್‌ ಕಾಲೇಜುಗಳನ್ನು 
ಸ್ಥಾಪಿಸಲು ಪ್ರೇರಣೆ ನೀಡಿವೆ. ಲಕ್ಷಾಂತರ ರೂಪಾಯಿಗಳ ವಿದೇಶೀ, 
ವಿನಿಮಯ ಗಳಿಸಲು ಕಾರಣವಾಗಿವೆ. 


ಮತ್ತ ಷ್ಟು ಕಾಲೇಜುಗಳು 


ಮೆಡಿಕಲ್‌ ಕಾಲೇಜನ್ನು ಸ್ಥಾಪಿಸಿದ ನಂತರ ಡಾ| ಪೈ ಮತ್ತೆ. 
ಹಿಂತಿರುಗಿ ನೋಡಲೇ ಇಲ್ಲ. ಇನ್ನಷ್ಟು ಶಾಲೆ-ಕಾಲೇಜುಗಳನ್ನು 
ಸ್ಥಾಪಿಸಲು ಮತ್ತಷ್ಟು ಉತ್ಸಾಹದಿಂದ ಮುನ್ನ ಡೆದರು. 1957ರಲ್ಲಿ 
ಉಡುಪಿಯ ಲಾ ಕಾಲೇಜು ಹಾಗೂ ಮಣಿಪಾಲ ಇಂಜನಿಯರಿಂಗ್‌ 
ಕಾಲೇಜನ್ನು ಸ್ಥಾಪಿಸಿದರು. 1960ರಲ್ಲಿ ಕಾರ್ಕಳದಲ್ಲಿ ಭುವನೇಂದ್ರ 
ಕಾಲೇಜನ್ನು, 1963ರಲ್ಲಿ ಮೂಲ್ಕಿಯಲ್ಲಿ. ವಿಜಯಾ ಕಾಲೇಜನ್ನು, ಅದೇ 
ವರ್ಷ ಕುಂದಾಪುರದಲ್ಲಿ ಭಂಡಾರ್ಕರ್‌ ₹ ಕಾಲೇಜನ್ನು ತೆರೆದರು. 1965ರಲ್ಲಿ 
ಮೂಡಬಿದ್ರೆಯಲ್ಲಿ ಮಹಾವೀರ ಕಾಲೇಜು ಹಾಗೂ ಶೃಂಗೇರಿಯಲ್ಲಿ 


26 


ಗದ್ಗುರು ಚಂದ್ರಶೇಖರ ಭಾರತೀ ಮೆಮೋರಿಯಲ್‌ ಕಾಲೇಜುಗಳನ್ನು 
ಸ್ಥಾಪಿಸಿದರು. ಅದೇ ವರ್ಷ ಮಣಿಪಾಲದ ದಂತ ವೈದ್ಯಕೀಯ ಕಾಲೇಜು, 
ಫಾರ್ಮಸಿ ಕಾಲೇಜು ಹಾಗೂ ಕಾಲೇಜ್‌ ಆಫ್‌ ಎಜುಕೇಶನ್‌ಗಳೂ 
ಸ್ಥಾಪನೆಯಾದವು. 

ಕೇವಲ ಕಾಲೇಜುಗಳನ್ನು ಸ್ಥಾಪಿಸುವುದರಲ್ಲಷ್ಟೇ ಅವರ ಆಸಕ್ತಿ 
ಸೀಮಿತವಾಗಿರಲಿಲ್ಲ. ನರ್ಸರಿ ಶಾಲೆಗಳಿಂದ ಹಿಡಿದು ಸ್ನಾತಕೋತ್ತರದ 
ವರೆಗಿನ ಬೇರೆಬೇರೆ ಹಂತದ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು. 
ಉಡುಪಿ, ಮಣಿಪಾಲಗಳಲ್ಲಿ ಮೂರು ಹೈಸ್ಕೂಲುಗಳನ್ನು, ಐದು 
ಪ್ರಾಥಮಿಕ ಶಾಲೆಗಳನ್ನು ತೆರೆದರು. ಅಲ್ಲದೆ ಪರ್ಕಳ, ಕಡಿಯಾಳಿ, 
nen ಪಾಣೆಮಂಗಳೂರು, ಅಲೆವೂರು, ನಗರ (ಶಿವಮೊಗ್ಗ 
ಜಿಲ್ಲೆ), ಹರಿಹರಪುರ (ಚಿಕ್ಕಮಗಳೂರು ಜಿಲ್ಲೆ) ಗಳಲ್ಲಿ ಹೈಸ್ಕೂಲುಗಳನ್ನು 
ಸ್ಥಾಪಿಸಿದರು. ಕರಕುಶಲ ಕಸುಬುಗಳಿಗಾಗಿ, ಸಂಗೀತ, ಚಿತ್ರಕಲೆ 
ಮುಂತಾದ ಲಲಿತ ಕಲೆಗಳ ತರಬೇತಿಗಾಗಿ, ದೈಹಿಕ ಶಿಕ್ಷ ಕರ ಜಾಗಾ 
ಶುಶ್ರೂಷಕಿ (ದಾದಿ)ಯರ ತರಬೇತಿಗಾಗಿ ಶಾಲೆಗಳನ್ನು ತೆರೆದ 

ಶ್ರೇಯಸ್ಸೂ ಅವರಿಗೆ ಸಲ್ಲುತ್ತದೆ. 
ಶಾಲೆ ಕಾಲೇಜುಗಳನ್ನು ಸ್ಥಾಪಿಸುವುದಷ್ಟೇ. Bi ಪೈ ಅವರ 


ಲ 
ವೈಶಿಷ್ಟ್ಯವಾಗಿರಲಿಲ್ಲ. ಅವನ್ನು ಸರ್ವಾಂಗ ಸುಂದರವಾಗಿ ಬೆಳೆಸಲೂ, 


ಅತ್ಯುತ್ತಮ ಗುಣಮಟ್ಟದಲ್ಲಿ ಕಲಸ ಮಾಡುವಂತೆ ಪೋಷಿಸಲೂ ಅವರು 
ಆಸಕ್ತಿವಹಿಸುತ್ತಿ. ದ್ದರು.. ಅವುಗಳಿಗೆ ಬೇಕಾದ ಉತ್ತಮ ಅಧ್ಯಾಪಕ ವರ್ಗ, 
ಪೀಠೋಪಕರಣಗಳು, ಗ್ರಂಥಾಲಯ, ಪ್ರಯೋಗಶಾಲೆ, ಕ್ರೀಡಾಂಗಣ- 
ಹೀಗೆ ಎಲ್ಲ ಅಂಶಗಳಲ್ಲೂ ಅವು ಸ್ವಾವಲಂಬಿಯೂ, ಸ್ವಯಂಪೂರ್ಣವೂ 
ಆಗಿರುವಂತೆ ನೋಡಿಕೊಳ್ಳುತ್ತಿದ್ದರು. ಆಡಳಿತ ಸಾಮರ್ಥ್ಯದಲ್ಲಂತೂ 
ಅವರದ್ದು ಪಳಗಿದ ಕೈ. ಡಾ। ಪೈ ಅವರ ಆತ್ಮೀಯ ಒಡನಾಡಿ 
ಗಳಲ್ಲೊಬ್ಬರೂ ಎಂ.ಜಿ.ಎಂ. ಕಾಲೇಜನ್ನು ಬೃಹತ್‌ ಸಾಂಸ್ಕತಿಕ 
ಕೇಂದ್ರವನ್ನಾಗಿ ಮಾರ್ಪಡಿಸಿದ ಮೇಧಾವಿಯೂ ಆದ ಪ್ರೊ। ಕು. ಶಿ. 


27 


ಹರಿದಾಸ ಭಟ್ಟರ ಮಾತಿನಲ್ಲಿ ಹೇಳುವುದಾದರೆ: ""ಪೈ ಅವರದು ಗಾಂಧೀ 
ಮಾರ್ಗ. ಸ್ಥಳವಂದಿಗರ ನಿರ್ಣಯಕ್ಕೇ ಅವರು ಬದ್ಧರು. ಒಳಶಿಸ್ತಿನ 
ವಿಷಯದಲ್ಲಿ ಯಾವ ಸಂದಿಗ್ಬಕ್ಕೂ, ಅಸ್ಪಷ್ಟತೆಗೂ, ಅಧಿಕಾರ 
ಸಂಘರ್ಷಕ್ಕೂ ಪೈ ಆಸ್ಪದ ನೀಡುವುದಿಲ್ಲ. ಯಾರು ಏನು ಮಾಡಬೇಕು, 
ಯಾರಿಗೆ ಎಷ್ಟು ಸ್ವಾತಂತ್ರ್ಯ ಕೊಡಬೇಕು, ಎಷ್ಟು ನಿಯಂತ್ರಣ ತನ್ನ 
ಕೈಯಲ್ಲಿ ರಬೇಕು ಎನ್ನುವುದನ್ನು ಪೈ ಬಲ್ಲರು. ವಿದ್ಯಾರ್ಥಿಗಳ ಪ್ರವೇಶ, 
ಪ್ರಾಧ್ಯಾಪಕರ ನೇಮಕ ಮತ್ತು ಶಿಸ್ತುಪಾಲನೆಗಳಲ್ಲಿ ಆಡಳಿತ ಹಸ್ತಕ್ಷೇಪ 
ಮಾಡಬಾರದೆಂಬುದು ಅವರ ಅಚಲ ನಿರ್ಧಾರವಾಗಿತ್ತು. ಮೂವತ್ತೇಳು 
ವಿದ್ಯಾಸಂಸ್ಥೆಗಳನ್ನಾಳುವ ಈ ‘Hows’ ಎಂದೂ ಚಿಂತಿತರಾದದ್ದು, 
ಉದ್ರಿಕ್ತರಾದದ್ದು ನಾವು ಕಾಣೆವು.'' 

ಡಾ| ಪೈ ಅವರು ಕಟ್ಟಿ ಬೆಳೆಸಿದ ಸಂಸ್ಥೆಗಳಲ್ಲಿ "ಮಣಿಪಾಲ ಪವರ್‌ 
ಪ್ರೆಸ್‌'ನ್ನು ಮರೆಯಲಾಗದು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸುಸಜ್ಜಿತ 
ವಾದ ಈ ಬೃಹತ್‌ ಮುದ್ರಣಾಲಯ ನಮ್ಮ ನಾಡಿನ ಹೆಮ್ಮೆಯ 
ಸಂಸ್ಥೆಗಳಲ್ಲಿ ಒಂದೆನಿಸಿದೆ. ಇಲ್ಲಿನ ಮುದ್ರಣ ಕಲೆಯ ಚೆಲುವು ಹಲವು 
ಬಾರಿ ರಾಷ್ಟ್ರಾಧ್ಯಕ್ಷರ ಪ್ರಶಸ್ತಿಯನ್ನು ಪಡೆದಿದೆ. ಇಲ್ಲಿಂದ ಮುದ್ರಿತವಾಗಿ 
ಪ್ರಕಟವಾಗುತ್ತಿರುವ "ಉದಯವಾಣಿ', “ತರಂಗ', "ತುಷಾರ' ಹಾಗೂ 
"ರೂಪತಾರಾ' ಪತ್ರಿಕೆಗಳು ಕನ್ನಡಿಗರು ಇರುವಲ್ಲೆಲ್ಲಾ ಹರಡಿವೆ. 


ಪ್ರಶಂಸೆಯ ಪ್ರವಾಹ 


“ಆರಂಭದಲ್ಲಿ ಡಾ। ಪೈ ಅವರನ್ನು ಟೀಕೆ ಮಾಡುತ್ತಿದ್ದವರೂ, 
ಲೇವಡಿ ಮಾಡುತ್ತಿದ್ದವರೂ ಅವರು ಸಾಧಿಸಿ ತೋರಿಸಿದ ಅದ್ಭುತಗಳನ್ನು 
ಕಂಡು ಮೂಕರಾದರು. ಅವರಲ್ಲಿ ಕೆಲವರು ಕಟ್ಟಾ ಅಭಿಮಾನಿಗಳಾಗಿ 
ಬದಲಾದುದೂ ಉಂಟು. ul ಪೈ ಯಾರನ್ನೂ ಟೀಕಿಸುತ್ತಿರಲಿಲ್ಲ. 
ಟೀಕಿಸುವವರೊಡನೆ ವಾದಕ್ಕಿಳಿಯುತ್ತಲೂ ಇರಲಿಲ್ಲ. ""ನಾವೊಂದು 


ಸತ್ಕಾರ್ಯವನ್ನು ಮಾಡಿ ಅದರ ಪ್ರಯೋಜನವನ್ನು ಅನೇಕ ಜನರು 
28 






ಭವಿಸಿ ಸಂತೋಷಿಸುವಾಗ ಒಬ್ಬಿಬ್ಬರು ಟೀಕೆ, ನಿಂದೆ ಮಾಡಿದರೆಂದು 
ಹಿಂಜರಿಯಬಾರದು. ಅಂಥವರಿಗಾಗಿ ಮರುಕ ತೋರಬೇಕು. ಅಲಕ್ಷ a 
ಮಾಡಬೇಕು'' ಎಂದು ಅವರು ಹೇಳುತ್ತಿದ್ದರು. ಹಾಗೆಯೇ 
ನಡೆದುಕೊಂಡರು. ಆದ್ದರಿಂದ ಕ್ರಮೇಣ ಟೀಕೆಗಳು ಮಾಯವಾದವು. 
ಅವರು ಮಾಡಿದ ಸಾಧನೆ- ಸಿದ್ಧಿಗಳನ್ನು ಗುರುತಿಸುವ, ಮೆಚ್ಚುವ, 
ಗೌರವಿಸುವ ಕಾಲ ಬಂತು. ರಾಷ್ಟ್ರಾಧ್ಯಕ್ಷರು, ಪ್ರಧಾನ ಮಂತ್ರಿಗಳು, 
ರಾಜ್ಯಪಾಲರಂತಹ ಗಣ್ಯರು ಮಣಿಪಾಲಕ್ಕೆ ಆಗಮಿಸಿ ಡಾ| ಪೈ ಅವರ 
ಕಾಯಕವನ್ನು ಕಂಡು ಪ್ರಭಾವಿತರಾದರು. ಭಾರತದ ಅಂದಿನ ಪ್ರಧಾನಿ 
ಇಂದಿರಾ ಗಾಂಧಿ 1959ರಲ್ಲಿ ಮಣಿಪಾಲವನ್ನು ಸಂದರ್ಶಿಸಿ ಆಶ್ಚರ್ಯ 
ಚಕಿತರಾಗಿ ಹೀಗೆ ಉದ್ಗರಿಸಿದರು. 

""ಮಣಿಪಾಲದಲ್ಲಿ ನಡೆದಿರುವ ಅದ್ಭುತ ಕಾರ್ಯಗಳನ್ನು ಕಂಡಾಗ 
ನಮಗಾಗುವ ಸಂತೋಷವನ್ನು ವ್ಯಕ್ತಪಡಿಸಲು ತಕ್ಕ ಶಬ್ದಗಳೇ ದೊರೆ 
ಯುತ್ತಿಲ್ಲ. ಇಂಥ ಕಾರ್ಯಗಳನ್ನು ಮಾಡಿದ ವ್ಯಕ್ತಿಯ ಕಲ್ಪನಾ ಶಕ್ತಿ, 
ದೂರದರ್ಶಿತ್ವ, ಉತ್ಸಾಹ ಮುಂತಾದ ಗುಣಗಳೇ ಇಂದು ದೇಶಕ್ಕೆ 
ಅತ್ಯಗತ್ಯವಾದವು.'' 

ದೇಶದ ಇನ್ನೊಬ್ಬ ಪ್ರಧಾನಿ ಶ್ರೀ ಮೊರಾರ್ಜಿ ದೇಸಾಯಿ ಅವರು 
ಮಣಿಪಾಲದ ಸಾಧನೆಗಳನ್ನು ಕಂಡು ಆಡಿದ ಮಾತುಗಳು ಹೀಗಿವೆ : 

""ಈ ಪುಟ್ಟ ಹಳ್ಳಿಯನ್ನು ಇಂಥ ಬೃಹತ್‌ ಶಿಕ್ಷಣ ಕೇಂದ್ರವಾಗಿ 
ಪರಿವರ್ತಿಸುವ, ಒಂದು ಸಣ್ಣ ಆಸ್ಪತ್ರೆಯೂ ಇದ್ದಿರದ ಊರಿನಲ್ಲಿ 
ಮೆಡಿಕಲ್‌ ಕಾಲೇಜನ್ನೇ ಕಟ್ಟುವ, ಹುಚ್ಚು ಸಾಹಸ ಎನ್ನಬಹುದಾದ 
ಕಾರ್ಯಗಳನ್ನು ಮಾಡಿ ತೋರಿಸಿದ ವ್ಯಕ್ತಿಯ ಧೈರ್ಯ, ಸಾಹಸ, 
ದೂರದೃಷ್ಟಿ ನಿಜವಾಗಿಯೂ ಅಸಾಧಾರಣ. ಕಷ್ಟಗಳಿಂದ ಎದೆಗುಂದದೆ, 
ಸವಲತ್ತುಗಳಿಲ್ಲವೆಂದು ಗೊಣಗಾಡದೆ, ದೃಢ ನಿರ್ಧಾರದಿಂದ ಮುನ್ನ ಡೆದ 
ಇಂಥ ವ್ಯಕ್ತಿಗಳಿಂದಲೇ ಜಗತ್ತು ಪ್ರಗತಿ ಹೊಂದಿದೆ. ನಮ್ಮ ದೇಶಕ್ಕೆ ಡಾ| 
ಪೈಯವರಂಥವರು ಇನ್ನು ಹೆಚ್ಚು ಮಂದಿ ಬೇಕು.'' 

29 


ಮದ್ರಾಸಿನಲ್ಲಿಯೂ ಕೇಂದ್ರ ಸರಕಾರದಲ್ಲಿಯೂ ಹಿರಿಯ ಮಂತ್ರಿ 
ಯಾಗಿದ್ದ ಶ್ರೀ ಸಿ. ಸುಬ್ರಮಣ್ಯಂ ಅವರು ಮಣಿಪಾಲದ ಕುರಿತು ಹೇಳಿ 
ಈ ಮಾತೂ ಗಮನಾರ್ಹ. 

""ಮಣಿಪಾಲದ ಬೋಳುಗುಡ್ಡದ ಮೇಲೆ ಮೆಡಿಕಲ್‌ ಕಾಲೇಜನ್ನು 
ನಿರ್ಮಿಸುತ್ತೇನೆಂದು ಹೇಳಿದಾಗ ನಾನು ಇದೊಂದು ಹುಚ್ಚು ವಿಚಾರ 
ಎಂದು ಭಾವಿಸಿದ್ದೆ. ಕೆಲವು ವರ್ಷಗಳ ನಂತರ ಇಲ್ಲಿ ನಡೆದಿರುವ ಸಾಧನೆ 
ಗಳನ್ನು ಕಣ್ಣಾರೆ ಕಂಡ ಮೇಲೆ ಡಾ। ಪೈ ಅವರ ವಿಚಾರಗಳ ಕಟ್ಟಾ 
ಬೆಂಬಲಿಗನಾಗಿದ್ದೇನೆ.'' 


ಮಣಿಪಾಲದ ಮಹಿಮೆ 


ಮಣಿಪಾಲದ ಮಹಿಮೆ ದೇಶವಿದೇಶಗಳಲ್ಲಿ ಪ್ರಸಿದ್ಧವಾಯಿತು. 
ಅನೇಕ ವಿದೇಶೀಯರೂ ಮಣಿಪಾಲದ ಮೋಡಿಗೆ ಮರುಳಾದರು. 
ಅವರಲ್ಲಿ ಅಮೇರಿಕಾದ ಹ್ಯಾರಿ HAT ಎಂಬವರೂ ಒಬ್ಬರು. 
ಮಿಯಾಮಿ ನಗರದ ಪ್ರಜೆಯಾದ ಅವರು ಮಣಿಪಾಲದ ಬಗ್ಗೆ 
ಪ್ರಕಟವಾದ ಪತ್ರಿಕಾ ವರದಿಗಳನ್ನೋದಿ ಪ್ರಭಾವಿತರಾಗಿ 1959ರ ಫೆಬ್ರವರಿ 
ತಿಂಗಳಲ್ಲಿ ಮಣಿಪಾಲಕ್ಕೆ ಭೇಟಿಯಿತ್ತರು. ಕೆಲಕಾಲ Gol ಪೈ ಅವರ 
ಅತಿಥಿಯಾಗಿದ್ದು ಅವರ ಸಾಧನೆಗಳನ್ನು ಕಣ್ಣಾರೆ ಕಂಡು ಚಕಿತಗೊಂಡರು. 
ಹುಟ್ಟೂರಿಗೆ ಮರಳಿದ ನಂತರ ಮಣಿಪಾಲದಲ್ಲಿ ನಡೆದಿರುವ ಅದ್ಭುತ 
ಕಾರ್ಯದ ಬಗ್ಗೆ ದೇಶ ಬಾಂಧವರಿಗೆ ತಿಳಿಸಿ, ಸುಮಾರು 10 ಸಾವಿರಕ್ಕೂ 
ಹೆಚ್ಚಿನ ಪುಸ್ತಕಗಳನ್ನು ಸಂಗ್ರಹಿಸಿ ಮಣಿಪಾಲದ ಗ್ರಂಥಾಲಯಕ್ಕೆ ದೇಣಿಗೆ 
ನೀಡಿದರು. ಅದೇ ವರ್ಷ ಅಕ್ಟೋಬರ್‌ ತಿಂಗಳಲ್ಲಿ ಡಾ। ಪೈ ಅಮೇರಿಕಕ್ಕೆ 
ಪ್ರವಾಸ ಕೈಗೊಂಡಾಗ ಪ್ಲಿಸ್ನರ್‌ ನೇತೃತ್ವದಲ್ಲಿ ಮಿಯಾಮಿ ನಗರಸಭೆ 
ಅವರಿಗೆ ವೈಭವಯುತವಾದ ಸ್ವಾಗತ ನೀಡಿ ಸನ್ಮಾನಿಸಿತು. 

1960ರಲ್ಲಿ ಪ್ರೊ। ಫಿಲಿಪ್‌ ಮಾರ್ಕೋವಿಜ್‌ ಎಂಬ ಪ್ರಸಿದ್ಧ 
ಅಮೇರಿಕನ್‌ ಇಂಜಿನಿಯರ್‌ ಮಣಿಪಾಲಕ್ಕೆ ಬಂದು ಅಲ್ಲಿನ ಇಂಜಿನಿಯ 


30 


ಂಗ್‌ ಕಾಲೇಜಿಗೆ ತಮ್ಮ ಕೊಡುಗೆಯನ್ನು ನೀಡಿದರು. 1962ರಲ್ಲಿ 
ಟೇರಿಯನ್‌' ಎಂಬ ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲಿ ಡಾ। ಪೈ ' 
ವರ ಸಾಧನೆಗಳ ಕುರಿತು ಲೇಖನ ಪ್ರಕಟವಾಗಿ ವಿದೇಶೀಯರ ಗಮನ 
ಳೆಯಿತು. 1963ರಲ್ಲಿ “ಯುನೆಸ್ಕೊ ಕೊರಿಯರ್‌' ಎಂಬ ಪ್ರತಿಷ್ಠಿತ 
೦ತಾರಾಷ್ಟ್ರೀಯ ಪತ್ರಿಕೆಯಲ್ಲಿಯೂ ಡಾ| ಪೈ ಅವರ ಕುರಿತ ಲೇಖನ 
ಪ್ರಕಟವಾಯಿತು. ಮಣಿಪಾಲದ ಕೀರ್ತಿ ಇನ್ನಷ್ಟು ಪಸರಿಸಿತು. 
1964ರಲ್ಲಿ Go! ಪೈ 317ನೇ ರೋಟರಿ ಜಿಲ್ಲೆಯ ಗವರ್ನರರಾಗಿ 
ಆಯ್ಕೆಯಾದರು. ಈ ಹಿನ್ನೆಲೆಯಲ್ಲಿ ಅರವತ್ತನಾಲ್ಕು ಕ್ಲಬ್ಬುಗಳಲ್ಲಿ 
ಅವರು ಮಾಡಿದ ಭಾಷಣಗಳು ಸದಸ್ಕರಲ್ಲಿ ಹೊಸ ಸ್ಫೂರ್ತಿಯನ್ನುಂಟು 
ಮಾಡಿದವು. ""ಸ್ವಾರ್ಥವಲ್ಲ- ಸೇವೆ'' ಎಂಬುದೇ ಅವರ ಬಾಳಿನ 
ಮಂತ್ರವಾಯಿತು. ತನ್ನ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರನ್ನೂ ಅವರು 
ಪ್ರೀತಿ, ವಿಶ್ವಾಸಗಳಿಂದ ಹುರಿದುಂಬಿಸುತ್ತಿದ್ದರು. ಅದೇ ವರ್ಷ ಸೆಲ್ಡನ್‌ 
ಮೆನಿಫಿ ಎಂಬ ಅಮೇರಿಕನ್‌ ಪತ್ರಕರ್ತರು ಡಾ। ಪೈ ಅವರನ್ನು 
ಭೇಟಿಯಾದರು. ಮಣಿಪಾಲದಲ್ಲಿ ಅವರು ಕಟ್ಟಿ ರುವ ಸಂಸ್ಥೆಗಳನ್ನು ಕಂಡು 
ಆಶ್ಚರ್ಯಗೊಂಡರು. ಅಮೇರಿಕದ > ಕ್ರಿಶ್ಚಿಯನ್‌ ಸಯನ್ಸ್‌ 
ಮಾನಿಟರ್‌'' ಎಂಬ ಪ್ರಸಿದ್ಧ ಪತ್ರಿಕೆಯಲ್ಲಿ ಡಾ। ಪೈ ಅವರ ಕುರಿತು 
ಮೆನಿಫಿ ಲೇಖನವೊಂದನ್ನು ಪ್ರಕಟಿಸಿದರು. "ಇದರಿಂದ wi 3 ಹೆಸರು 
ಇನ್ನಷ್ಟು ಪ್ರಸಿದ್ಧವಾಯಿತು. 1967ರಲ್ಲಿ ಮೆನಿಫಿ ಅವರು = ಪೈ 
ಕುಟುಂಬದ ಬಗ್ಗೆ ವಿಸ್ತೃತ ಅಧ್ಯಯನ ನಡೆಸಿ "ಮಣಿಪಾಲದ ಪೈಗಳು' 
(The Pais of Manipal) ಎಂಬ ದೊಡ್ಡ ಪುಸ್ತಕವನ್ನೇ ಬರೆದು 
ಪ್ರಕಟಿಸಿದರು. 
ಡಾ। ಪೈ ಅವರು ಮಾಡಿದ ಸಾಧನೆಗಳು ಈಗ ದೇಶಾದ್ಯಂತ 
ಮೆಚ್ಚುಗೆಗೆ ಪಾತ್ರವಾದವು. ಭಾರತ ಸರಕಾರ ಅವರು ದೇಶಕ್ಕೆ ಸಲ್ಲಿಸಿದ 
ಅಮೋಘ ಸೇವೆಯನ್ನು ಗುರುತಿಸಿ 1964ರಲ್ಲಿ ಅವರಿಗೆ "ಪದ್ಮಶ್ರೀ' ಪ್ರಶಸ್ತಿ 
ನೀಡಿ ಗೌರವಿಸಿತು. 1974ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ 
31 


ಗೌರವ ಡಾಕ್ಟರೇಟ್‌ ಪದವಿ ನೀಡಿ ಸನ್ಮಾನಿಸಿತು. 1979ರಲ್ಲಿ ಗೋಕರ್ಣ 
ಮಠಾಧೀಶರಿಂದ ' ವಿದ್ಯಾಧಿರಾಜ' ಪ್ರಶಸ್ತಿ ದೊರೆಯಿತು. 'ಅನೇಕ ಸಂಘ 
ಸಂಸ್ಥೆಗಳು ಅವರು ನಾಡಿಗೆ ನೀಡಿದ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ 
ಅವರನ್ನು ಸನ್ಮಾನಿಸಿದವು. 


ಜೀವನ ಸಂಧ್ಯೆ 


1978ರಲ್ಲಿ ಡಾ। ಪೈ ಅವರಿಗೆ ಎಂಬತ್ತು ವರ್ಷ ತುಂಬಿದಾಗ 
ಮಣಿಪಾಲದಲ್ಲಿ ಒಂದು ವೈಭವಪೂರ್ಣ ಸಮಾರಂಭ ಏರ್ಪಡಿಸಿ ನಾಡು 
ಅವರನ್ನು ಸನ್ಮಾನಿಸಿತು. ದೇಶದ ಖ್ಯಾತ ವಿದ್ವಾಂಸರು, ಬ್ಯಾಂಕರುಗಳು, 
ಮೇಧಾವಿಗಳು, ಕಲಾವಿದರು, ಸಾಹಿತಿಗಳು ಆಗಮಿಸಿ ಈ ಅಭೂತಪೂರ್ವ 
ಉತ್ಸವದಲ್ಲಿ ಭಾಗವಹಿಸಿದರು. ಸಂಗೀತ, ನಾಟಕ, ನೃತ್ಯ, ಯಕ್ಷಗಾನ, 
ವಿಚಾರಗೋಷ್ಟಿ ಮುಂತಾದ ವೈವಿಧ್ಯಮಯ ಕಾರ್ಯಕ್ರ ಮಗಳಿಂದ 
ಉತ್ಸವ ಕಳೆ ಕಟ್ಟಿತು. ಕನ್ನಡದ ವರಕವಿ ದ. ರಾ. ಬೇಂದ್ರ wi Š 
ಅವರನ್ನು ಅಭಿನಂದಿಸಿದರು. ಸಂಘಟಕರ ಒತ್ತಾಯಕ್ಕೆ ಮಣಿದು Bol 
ಪೈ ತಮಗೆ ವಿವಿಧ ಸಂಘ ಸಂಸ್ಥೆಗಳು ನೀಡಿದ್ದ ಎಂಬತ್ತು ಚಿನ್ನದ 
ಪದಕಗಳನ್ನು ಧರಿಸಿ ಅಭಿಮಾನಿಗಳನ್ನು ಖುಶಿಪಡಿಸಿದರು. ಅಂಥ ಉತ್ಸವ 
ಹಿಂದೆಂದೂ ನಡೆದಿರಲಿಲ್ಲ. 

ಈ ಉತ್ಸವದ ನಂತರ ಡಾ। ಪೈ ಅವರ ಆರೋಗ್ಯ ಕ್ಷೀಣಿಸ 
ತೊಡಗಿತು. ತಾವೇ ನಿರ್ಮಿಸಿದ ವ್ಯಾಲಿವ್ಯೂ ಆರೋಗ್ಯ ಕೇಂದ್ರದಲ್ಲಿ 
ವಾಸಿಸತೊಡಗಿದರು. ಆದರೂ ನೂರಾರು ಮಂದಿ ಪ್ರತಿಷ್ಠಿತರೂ 
ಸಾಮಾನ್ಯರೂ ಅವರನ್ನು ನೋಡಲು ಬರುತ್ತಿದ್ದರು. ಎಲ್ಲರೊಡನೆಯೂ 
ಉತ್ಸಾಹದಿಂದ ಮಾತಾಡುತ್ತಿದ್ದರು. ತಮ್ಮ ಅನುಭವಗಳನ್ನೂ, ವಿಚಾರ 
ಗಳನ್ನೂ ಹಂಚುತ್ತಿದ್ದರು. ಕೊನೆಗೂ ಕಾಲನ ಕರೆ ಬಂತು. ತಾ. 29, ಮೇ 
1979ರಂದು ಡಾ। ಪೈ ಬದುಕಿಗೆ ವಿದಾಯ ಹೇಳಿದರು. ಸಾವಿರಾರು ಮಂದಿ 
ಬಂಧುಗಳು, ಅಭಿಮಾನಿಗಳು ಕಣ್ಣೀರು ಸುರಿಸುತ್ತಿದ್ದಂತೆ ಮಣಿಪಾಲದಲ್ಲಿ 


32 










ವರು ಕಟ್ಟಿ ಬೆಳೆಸಿದ ಸಂಸ್ಥೆಗಳ ನಡುವಣ ವಿಶಾಲ ಉದ್ಯಾನದಲ್ಲಿ ಅವರ 
ರ್ಥಿವ ಶರೀರ ಅಗ್ನಿಗರ್ಪಿತವಾಯಿತು. ಆ ಸ್ಥಳದಲ್ಲಿ ಇಂದು ಅವರ 
ಹಾನ್‌ ವ್ಯಕ್ತಿತ್ವವನ್ನು ನೆನಪಿಸುವ ಭವ್ಯ ಪ್ರತಿಮೆ ಕಂಗೊಳಿಸುತ್ತಿದೆ. 
ವರು ನಲವತ್ತು ವರ್ಷಗಳ ಕಾಲ ವಾಸಿಸಿದ ಮನೆ "ಸ್ಮೃತಿ ಭವನ'ವೆಂಬ 
ರಿನ ಸುಂದರ ಮ್ಯೂಸಿಯಂ ಆಗಿ ಪ್ರತಿದಿನವೂ ನೂರಾರು 
ಸಂದರ್ಶಕರನ್ನು ಆಕರ್ಷಿಸುತ್ತಿದೆ. 


ಕನಸುಗಳು 


ಡಾ। ಪೈ ಅವರು "ಮುಟ್ಟಿದ್ದೆಲ್ಲ ಚಿನ್ನ' ಎಂದು ಕೆಲವರು 
ಹೇಳಿದ್ದುಂಟು. ಈ ಮಾತು ಬಹುಮಟ್ಟಿಗೆ ನಿಜ. ಆದರೂ ಅವರ ಕೆಲವು 
ಕನಸುಗಳು ನನಸಾಗಲಿಲ್ಲ. ಅವುಗಳಲ್ಲಿ 'ಲೇಕ್‌ಸಿಟಿ ವಿಶ್ವವಿದ್ಯಾಲಯ' 
ಹಾಗೂ 'ತೆರಿಗೆರಹಿತ coy,’ ಎಂಬೆರಡು ಯೋಜನೆಗಳು ಮುಖ್ಯ 
ವಾದವು. ಅವನ್ನು ಕಾರ್ಯರೂಪಕ್ಕೆ ತರಲು ಅವರು ಸರಕಾರಗಳಿಗೆ 
ಸೂಚಿಸಿದ್ದರು. ಅನೇಕ ಸಭೆ ಸಮಾರಂಭಗಳನ್ನೇರ್ಪಡಿಸಿ ಸಾರ್ವಜನಿಕರ 
ಹಾಗೂ ಗಣ್ಯರ ಮುಂದಿಟ್ಟಿದ್ದರು. ಆದರೆ ಅದೇಕೋ ಸರಕಾರದವರು 
ಆಸಕ್ತಿ ವಹಿಸಲಿಲ್ಲ. ಇಂದಿಗೂ ಈ ಯೋಜನೆಗಳು ಗಂಭೀರ ಪರಿಶೀಲನೆಗೆ 
ಅರ್ಹವಾಗಿವೆ. ಅವುಗಳ ಮುಖ್ಯಾಂಶಗಳನ್ನು ಹೀಗೆ ಸಂಕ್ಷೇಪಿಸಬಹುದು. 
ಮೊದಲನೆಯ ಯೋಜನೆ "ಲೇಕ್‌ ಸಿಟಿ ವಿಶ್ವವಿದ್ಯಾಲಯ'ವನ್ನು 
1963ರಲ್ಲಿ ಡಾ। ಪೈ ಪ್ರಚುರ ಪಡಿಸಿದರು. ಈ ಯೋಜನೆ ನಿಜಕ್ಕೂ ತುಂಬ 
ಸುಂದರವಾದುದು. ಶಿವಮೊಗ್ಗ ಹಾಗೂ ಚಿಕ್ಕ ಮಗಳೂರು ಜಿಲ್ಲೆಗಳ 
ನಡುವಿನ ಪ್ರದೇಶದ ಲಕ್ಕವಳ್ಳಿಯಲ್ಲಿ ಭದ್ರಾ ನದಿಗೆ ಒಂದು wrist; ನ್ನು 
: ಕಟ್ಟ ಲಾಗಿದೆಯಷ್ಟೆ. ಈ ಅಣೆಕಟ್ಟಿ ನಿಂದಾಗಿರುವ ಸುಂದರ ಜಲಾಶಯ. 
ಅದರ ಸುತ್ತಮುತ್ತ ಣ ಮನಮೋಹಕ ಭೂಪ್ರದೇಶವನ್ನು ಕಂಡು a! 
ಪೈ ಅವರ ಕಲ್ಪನೆ ಗರಿಗೆದರಿತು. ಈ ಅಪಾರ ನೈಸರ್ಗಿಕ ಸಂಪತ್ತನ್ನು ಸದುಪ 
- ಯೋಗಗೊಳಿಸಲು ಅವರೊಂದು ಯೋಜನೆ ರೂಪಿಸಿದರು. ಅದರ 


33 


> 


ಪ್ರಕಾರ ಸರಕಾರ ಈ ಪ್ರದೇಶದಲ್ಲಿ ಒಂದು ಸ್ಥಾನೀಯ ವಿಶ್ವ 
ವಿದ್ಯಾಲಯವನ್ನು ಸ್ಥಾಪಿಸಬೇಕು. ಅದಕ್ಕಾಗಿ ಒಂದು ಟ್ರಸ್ಟನ್ನು ನಿರ್ಮಿಸಿ, 
ಅದಕ್ಕೆ ಜಲಾಶಯದ ತೀರದಲ್ಲಿರುವ ಹತ್ತು ಸಾವಿರ ಎಕ್ರೆ ಜಮೀನನ್ನು 
ನೀಡಬೇಕು. ಈ ಜಮೀನಿನ ಎರಡು ಸಾವಿರ ಎಕ್ರೆ ಪ್ರದೇಶವನ್ನು ಸುಸಜ್ಜಿತ 
ವಿಶ್ವವಿದ್ಯಾಲಯವನ್ನೂ ಅದಕ್ಕೆ ಸಂಬಂಧಿಸಿದ ಎಲ್ಲ ಕಾಲೇಜುಗಳನ್ನೂ, 
ಹಾಸ್ಟೆ ಲುಗಳನ್ನೂ ಇನ್ನಿತರ ಕಟ್ಟಡಗಳನ್ನೂ ಕಟ್ಟಲು ಬಳಸಬೇಕು. ಉಳಿದ 
ಎಂಟು ಸಾವಿರ ಎಕ್ರೆ ಜಮೀನನ್ನು ವ್ಯವಸ್ಥಿತವಾಗಿ ನಿವೇಶನಗಳಾಗಿ 
ವಿಂಗಡಿಸಿ, ಹಂತಹಂತವಾಗಿ ಮಾರಾಟ ಮಾಡಿ ಅದರಿಂದ ಬರುವ 
ಹಣವನ್ನು ಈ ಕಾರ್ಯಕ್ಕೆ ಉಪಯೋಗಿಸಬೇಕು. ಸರಕಾರ ಖರ್ಚು 
ಮಾಡುವ ಅಗತ್ಯವಿಲ್ಲ. ಕಾಲೇಜುಗಳು ಸ್ಥಾಪನೆಯಾದಂತೆ ವಿಶ್ವ 
ವಿದ್ಯಾಲಯ ರೂಪುಗೊಂಡಂತೆ ಸುಮಾರು ಹತ್ತುಸಾವಿರಕ್ಕೂ ಹೆಚ್ಚು 
ವಿದ್ಯಾರ್ಥಿಗಳೂ, ಪ್ರಾಧ್ಯಾಪಕರೂ, ಸಿಬ್ಬಂದಿಗಳೂ ಬಂದು 
ನೆಲಸುತ್ತಾರೆ. ಆಗ ಇಡೀ ಪ್ರದೇಶವೇ ಒಂದು ನವ್ಯ ನಗರವಾಗಿ 
ಅರಳುತ್ತದೆ. ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಬೆಳೆಯುತ್ತವೆ. 
ಅಣೆಕಟ್ಟಿನ ವಿಶಾಲ ಜಲಾಶಯ ಇವೆಲ್ಲಕ್ಕೂ ನೀರುಣಿಸುತ್ತದೆ. ಇಲ್ಲಿ 
ವಿದ್ಯಾರ್ಜನೆ ಮಾಡುವ ವಿದ್ಯಾರ್ಥಿಗಳು ಇಲ್ಲಿನ ಅಣೆಕಟ್ಟು, 
ವಿದ್ಯುದಾಗಾರ, ಸಮೀಪದಲ್ಲಿರುವ ಭದ್ರಾವತಿಯ ಕಾರ್ಹಾನೆಗಳು 
ಮುಂತಾದವುಗಳನ್ನು ಶಿಕ್ಷಣದ ಪ್ರಾಯೋಗಿಕ ಅಂಗಗಳಾಗಿ ಬಳಸಲು 
ಸಾಧ್ಯವಿದೆ. ಸಮೀಪದ ಕೊಪ್ಪ, ಶಿವಮೊಗ್ಗ, ಭದ್ರಾವತಿ ಮುಂತಾದ 
ಊರುಗಳೂ ಪ್ರಗತಿ ಹೊಂದುತ್ತವೆ. ಕ್ರಮೇಣ ಸುಂದರ ಸರೋವರದ 
ತೀರದಲ್ಲಿ, ತಂಪಾದ ಹವಾಗುಣವಿರುವ ಪರಿಸರದಲ್ಲಿ ಅರಳುವ ಈ 
ವಿದ್ಯಾನಗರ ಚಂಡೀಗಢ, ಮಣಿಪಾಲಗಳನ್ನೂ ಮೀರಿಸುವ ಆಕರ್ಷಕ 
ವಿದ್ಯಾ ಕೇಂದ್ರವೂ ಪ್ರವಾಸಿ ಕೇಂದ್ರವೂ ಆಗಿ ಕರ್ನಾಟಕದ ಕಣ್ಮಣಿ 
ಎನಿಸುತ್ತದೆ. ಸಮಗ್ರ ಮಲೆನಾಡಿನ ಅಭಿವೃದ್ಧಿಯ ಪ್ರತೀಕವಾಗಿ 
ಕಂಗೊಳಿಸುತ್ತದೆ. 
34 


ಎರಡನೆಯ ಯೋಜನೆ: "ತೆರಿಗೆ ರಹಿತ ಸಮಾಜ'. 19650, ಡಾ| 
ಪೈ ಇದನ್ನು ಜನರ ಮುಂದಿಟ್ಟರು. ಇದೊಂದು ಕ್ರಾಂತಿಕಾರಿ ಯೋಜನೆ. 
ಇದರ ಮುಖ್ಯಾಂಶಗಳನ್ನು ಹೀಗೆ ಸಂಗ್ರಹಿಸಬಹುದು. ಸರಕಾರ ಈಗ 
ಮಾಡುತ್ತಿರುವಂತೆ ತೆರಿಗೆಗಳನ್ನು ಹೇರುವ ಬದಲು ಜನರಿಂದ ನಿಶ್ಚಿತ 
ಪ್ರಮಾಣದಲ್ಲಿ ಕಡ್ಡಾಯ ಠೇವಣಿಗಳನ್ನು ಪ್ರತಿವರ್ಷವೂ ಸಂಗ್ರಹಿಸ 
ಬೇಕು. ಇಪ್ಪತ್ತು ವರ್ಷಗಳ ನಂತರ ಆ ಹಣವನ್ನು ಬಡ್ಡಿ ರಹಿತವಾಗಿ 
ಮರುಪಾವತಿ ಮಾಡಬೇಕು. ಸಂಗ್ರಹಿಸಲಾದ ಮೊತ್ತದ ಒಂದಂಶವನ್ನು 
ಸೂಕ್ತ ರೀತಿಯಲ್ಲಿ ಕನಿಷ್ಠ ಪಕ್ಷ 4% IM ದರೂ ಬಡ್ಡಿ ದೊರೆಯುವಂತಹ 
ಉತ್ಪಾದಕ ಯೋಜನೆಗಳಲ್ಲಿ ತೊಡಗಿಸಬೇಕು. ಉಳಿದಂಶವನ್ನು ಸರಕಾರ 
ತನ್ನ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕು. ಹೀಗೆ 
ಮಾಡುವುದರಿಂದ ಹಣದುಬ್ಬರ ಕಡಿಮೆಯಾಗಿ, ವಸ್ತುಗಳ ಬೆಲೆ 
ಇಳಿಯುತ್ತದೆ. ಪ್ರತ್ಯಕ್ಷ-ಪರೋಕ್ಸ ತೆರಿಗೆಗಳಿಂದಾಗುವ ಅನೇಕ 
ಅನಾಹುತಗಳು ತಪ್ಪುತ್ತವೆ. ತೆರಿಗೆಗಳ್ಳತನ ಮಾಯವಾಗುತ್ತದೆ. ಎಲ್ಲ 
ಪ್ರಜೆಗಳಿಗೂ ದೇಶ ನಿರ್ಮಾಣದಲ್ಲಿ ಸಹಭಾಗಿಗಳಾಗಿರುವೆವೆಂಬ 
ಸದ್ಭಾವನೆ ಬೆಳೆಯುತ್ತದೆ. ಒಟ್ಟಿನಲ್ಲಿ ಪ್ರಜೆಗಳ ಮೇಲೆ ಹೆಚ್ಚು 
ಒತ್ತಡವಿಲ್ಲದೆ, ನೋವುಂಟು ಮಾಡದೆ ದೇಶದ ಅಭಿವೃದ್ಧಿ 
ಸಾಧಿಸಬಹುದು. 

ಈ ಎರಡು ಯೋಜನೆಗಳೂ ಮುಂದಿನ ಜನಾಂಗಕ್ಕೆ ಡಾ। ಪೈ 
ಎಸೆದಿರುವ ಸವಾಲುಗಳು ಎನ್ನಬಹುದು. 


ಮಾನವೀಯತೆ ಬೆರೆತ ವ್ಯಾವಹಾರಿಕತೆ 
ಡಾ। ಪೈ ಅವರ ಎಲ್ಲ ಯೋಜನೆಗಳ ಮೂಲದ್ರವ್ಯ 
ಮಾನವೀಯತೆಯೇ ಆಗಿತ್ತು. ಆದರೆ ಅದು ಕೆಲಸಕ್ಕೆ ಬಾರದ ಕನಸುಗಾರಿಕೆ 
ಯಾಗಿರಲಿಲ್ಲ. ನಮ್ಮ ಜನ ಸಂಪತ್ತಮೃದ್ಧಿಯನ್ನೂ ಶೈಕ್ಷಣಿಕ ಪರಿಣತಿ 
ಯನ್ನೂ ಉತ್ತಮ ಆರೋಗ್ಯವನ್ನೂ ಪಡೆಯುವಂತಾಗಬೇಕು 
35 


ಎನ್ನುವುದೇ ಅವರ ಎಲ್ಲಾ ಯೋಜನೆಗಳ ತಳದಲ್ಲಿದ್ದ ಉದ್ದೇಶ. ಅವನ್ನು 
ಕಾರ್ಯರೂಪಕ್ಕೆ ತರುವಾಗ ವ್ಯವಹಾರ ಚಾತುರ್ಯದಿಂದ ಚಾಣಾಕ್ಷತನ 
ದಿಂದ, ಕಾರ್ಯದಕ್ಷತೆಯಿಂದ ನಿರ್ವಹಿಸುವ ಅದ್ಭುತ ಪ್ರತಿಭೆ 
ಅವರಲ್ಲಿತ್ತು. ಕೇವಲ ಭಾವುಕ ಆದರ್ಶವಾದ ಅವರದಾಗಿರಲಿಲ್ಲ. ಅವರ 
ಕಣ್ಣು ಆಕಾಶದಲ್ಲಿದ್ದರೂ ಕಾಲುಗಳು ನೆಲದಲ್ಲಿ ಭದ್ರವಾಗಿದ್ದವು. 
ಸಮಾಜದಲ್ಲಿ ಕನಸುಗಾರರು, ಆದರ್ಶವಾದಿಗಳು ಸಾಕಷ್ಟು ಕಾಣ 
ಸಿಗುತ್ತಾರೆ. ಅವರಲ್ಲಿ ಡಾ। ಪೈ ಅವರಂತೆ ಕನಸುಗಳನ್ನು ನನಸಾಗಿಸು 
ವಲ್ಲಿ ಯಶಸ್ವಿಯಾದದ್ದು ಅಪರೂಪ. ಆದರ್ಶಗಳಿಗೆ ವ್ಯಾವಹಾರಿಕ 
ವಾಗಿಯೂ ಯಶಸ್ವಿಯಾಗಬಲ್ಲ ರೂಪಗಳನ್ನು ನೀಡುವ ಕಲೆಯಲ್ಲಿ 
ಡಾ। ಪೈ ಅದ್ವಿತೀಯರಾಗಿದ್ದರು. ಉದಾಹರಣೆಗೆ ಅವರ ಮೆಡಿಕಲ್‌ 
ಕಾಲೇಜನ್ನೇ ತೆಗೆದುಕೊಳ್ಳಬಹುದು. ಸರಕಾರಕ್ಕೆ ಹೊರೆಯಾಗದಂತೆ, 
ಹೆತ್ತವರ ಸಹಕಾರದಿಂದಲೇ ದೇಶಕ್ಕೆ ಅಗತ್ಯವಾಗಿರುವ ವೈದ್ಯರನ್ನು 
ಸೃಷ್ಟಿಸುವುದು ಹಾಗೂ ವೈದ್ಯರಾಗಲು ಆಸಕ್ತಿ, ಅರ್ಹತೆಗಳಿದ್ದೂ ಅವಕಾಶ 
ವಂಚಿತರಾದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವುದು ಅದರ ಮೂಲ 
ಉದ್ದೇಶ. ಆದರೆ mi ಪೈ ಅದಕ್ಕೆ ನೀಡಿದ ವ್ಯಾವಹಾರಿಕ 
ರೂಪದಿಂದಾಗಿ ಅದು ಅದ್ಬುತ ಯಶಸ್ಸನ್ನು ಕಂಡಿತು ಮಾತ್ರವಲ್ಲ, ದೇಶದ 
ಇತರ ಅನೇಕ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದಕ್ಕೂ ಒಂದು 
ಹೊಸ ಮಾದರಿಯಾಗಿ ಪರಿಣಮಿಸಿತು. ಇಂದು ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿಯೇ 60ಕ್ಕಿಂತಲೂ ಹೆಚ್ಚು ಕಾಲೇಜುಗಳೂ 30ಕ್ಕಿಂತ ಹೆಚ್ಚು 
ಹೈಸ್ಕೂಲುಗಳೂ ಇವೆ. ಅವುಗಳಲ್ಲಿ ಖಾಸಗಿ ಸಂಸ್ಥೆಗಳ ಪಾಲು 
ಗಣನೀಯವಾಗಿದೆ. ಇವು ಹುಟ್ಟಲು, ಬೆಳೆಯಲು, ಬೆಳಗಲು ಡಾ| ಪೈ 
ಮಾಡಿ ತೋರಿಸಿದ ಯೋಜನೆಯೇ ಮೂಲ ಪ್ರೇರಣೆ ಎನ್ನುವುದರಲ್ಲಿ 
ಎರಡು ಮಾತಿಲ್ಲ. ಡಾ। ಪೈ ಜಿಲ್ಲೆಯನ್ನೇ ತನ್ನ ಕಾರ್ಯಕ್ಷೇತ್ರವಾಗಿ 
ಮಾಡಿಕೊಂಡರೂ ಅವರ ಪ್ರಯೋಗಗಳ ಫಲ ದೇಶ ವಿದೇಶಗಳಲ್ಲಿ 
ಪಸರಿಸಿದೆ. 


36 


ಅಜರಾಮರ 


ಡಾ। ಪೈ ಅವರ ನಂತರ ಅವರು ಕಟ್ಟಿ ಬೆಳೆಸಿದ ಸಂಸ್ಥೆಗಳು ಅವರ 
ಮಕ್ಕಳ ಹಾಗೂ ಬಂಧುಗಳ ಸಮರ್ಥ ಮಾರ್ಗದರ್ಶನದಲ್ಲಿ ಹೊಸ ಹೊಸ 
ಆಯಾಮಗಳನ್ನು ಗಳಿಸಿಕೊಳ್ಳುತ್ತ ಮತ್ತಷ್ಟು ವ್ಯಾಪಕವಾಗಿ ಬೆಳೆದಿವೆ, 
ಬೆಳೆಯುತ್ತಿವೆ. ಜ್ಞಾನ-ವಿಜ್ಞಾನಗಳ ವಿವಿಧ ಕ್ಷೇತ್ರಗಳಲ್ಲಿ ಸೀಮೋ 
ಲ್ಲಂಘನ ಮಾಡುತ್ತಿವೆ. ಮಣಿಪಾಲ ಈಗ ವಸ್ತುಶಃ ಒಂದು ವಿಶ್ವ 
ವಿದ್ಯಾಲಯವೇ ಆಗಿದೆ. 

ಸಮಾಜದ ಯಣವನ್ನು ತೀರಿಸುವುದೇ ಪ್ರತಿಯೊಬ್ಬ ಪ್ರಜ್ಞಾವಂತ 
ಪ್ರಜೆಯ ಕರ್ತವ್ಯ. ಸಮಾಜದಿಂದ ಪಡೆದುದಕ್ಕಿಂತ ಹೆಚ್ಚಿನದನ್ನು ಯಾರು 
ಸಮಾಜಕ್ಕೆ ನೀಡಬಲ್ಲರೋ ಅವರೇ ಮಹಾಪುರುಷರು. ಡಾ| ತೋನ್ಸೆ 
ಮಾಧವ ಪೈ ಅಂಥ ಮಹಾಪುರುಷರ ಸಾಲಿನಲ್ಲಿ ನಿಲ್ಲುವಂತಹ 
ಅಸಾಧಾರಣ ವ್ಯಕ್ತಿ. ಅವರ ಭೌತಿಕ ಶರೀರ ಇಂದು ನಮ್ಮ ಮುಂದಿಲ್ಲ. 
ಆದರೆ ಅವರ ಮಹಾ ಚೇತನ, ಅವರು ಮಾಡಿದ ಅದ್ಭುತ ಸಾಧನೆ, ಅವರು - 
ಕಟ್ಟಿ ಬೆಳೆಸಿ, ಸಮಾಜಕ್ಕೆ ಅರ್ಪಿಸಿದ ನೂರಾರು ಸಂಸ್ಥೆಗಳು ಅಜರಾಮರ. 
ಅವರ ನೆನಪು ನಮ್ಮೆಲ್ಲರಿಗೂ ಭರವಸೆಯ ಆಗರವಾಗಿ ಸ್ಫೂರ್ತಿಯ 
ಸಾಗರವಾಗಿ ಚಿರಕಾಲ ಜನಮನದಲ್ಲಿ ಉಳಿಯುತ್ತದೆ. 


37 


ಡಾಟ ಪೈ ಅವರ ಸೂಕ್ತಿಗಳು 


ಪ್ರೀತಿಯು ಜೀವನದ ಅತಿದೊಡ್ಡ ಶಕ್ತಿ. ಪ್ರೀತಿಯನ್ನು ಸೋಲಿಸುವ 
ಯಾವ ದುಶಕ್ತಿಯೂ ಪ್ರಪಂಚದಲ್ಲಿಲ್ಲ. 


* * * 


ಜನತೆ ನನ್ನ ಕೈಬಿಡುವುದಿಲ್ಲ ಎಂಬ ಅಂತಃಪ್ರೇರಣೆ ನನ್ನನ್ನು ನಾನಾ 
ಸಂಸ್ಥೆಗಳ ನಿರ್ಮಾಣಕ್ಕೆ ಪ್ರೇರೇಪಿಸಿತು. 


* * * 


ಸಮರ್ಪಣಾ ಭಾವದಿಂದ, ಶ್ರದ್ಧೆಯಿಂದ ಸಶಕ್ತವಾಗಿ ಕಾರ್ಯಗತ 
ವಾಗುವ ಎಲ್ಲ ಯೋಜನೆಗಳಿಗೂ ಜನತೆಯ ಬೆಂಬಲ ಸಹಕಾರ ಇದ್ದೇ 
ಇದೆ. 


* * * 
ನೀರಹನಿಗಳು ಕೂಡಿ ಮಹಾ ಸಾಗರವಾಗುತ್ತದೆ. ವೈಯಕ್ತಿಕವಾಗಿ 
ಕಾರ್ಯಸಾಧನೆಗೆ ಎಟಕದಿರುವಂಥ ವಿಷಯಗಳು ಸಾಮೂಹಿಕ ಪ್ರಯತ್ನ 
ದಿಂದ ಸುಲಭವೆನಿಸುತ್ತವೆ. 

Lia E * 
ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ನೋಡಿಬಂದರೆ ಸಾಲದು. ಅಲ್ಲಿ ನಾವು 


ಪಡೆದ ಅನುಭವ ಇಡೀ ದೇಶಕ್ಕೆ ಸಿಗಬೇಕು. ಆದರೆ ನಾವು ಇಲ್ಲಿನ 
ಸಂಪನ್ಮೂಲಗಳಿಂದಲೇ ಅಭಿವೃದ್ಧಿ ಹೊಂದಬೇಕು. 


* * * 


38 


ನಮ್ಮ ದೇಶದ ಸಂಪತ್ತೆಂದರೆ ನಮ್ಮ ಪ್ರಜಾಕೋಟಿ. ಜನರು ದೇಶದ 
ಅಭಿವೃದ್ಧಿಗಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಷ್ಠೆಯಿಂದ ದುಡಿದರೆ ದೇಶ 
ಬಲಾಢ್ಯವಾಗುತ್ತದೆ. 


* * * 


ಕೊಟ್ಟಷ್ಟೂ ಬರಿದಾಗದ ಅಕ್ಷಯಪಾತ್ರೆ - ಅದು ವಿದ್ಯೆ. 


ರ್ಗ * * 
ಒಳ್ಳೆಯ ಅಲೋಚನೆ ಒಳ್ಳೆಯ ಬೀಜವಂತೆ. 
* * * 


ನಿತ್ಯವೂ ಉಪಯೋಗಿಸುತ್ತಿದ್ದರೆ ಬೀಗದ ಕೈ ಹೊಳೆದುಕೊಂಡಿರುತ್ತದೆ. 
ಕೆಲಸ ಮಾಡುತ್ತಲೇ ಇದ್ದರೆ ದೇಹವು ತನ್ನ ಸಮತೋಲನ ಕಳೆದು 
ಕೊಳ್ಳುವುದಿಲ್ಲ. 


* * * 


ಜನನ ಮರಣ ನಮ್ಮ ಕೈಯಲ್ಲಿಲ್ಲ. ಇವೆರಡರ ನಡುವಿನ ಅವಧಿಯನ್ನು 
ಸ್ನೇಹ ಸಂವರ್ಧನೆಗಾಗಿ ಮತ್ತು ಪರಸ್ಪರ ಹಿತಕ್ಕಾಗಿ ಬಳಸಿಕೊಂಡರೆ 
ಬದುಕು ಸಾರ್ಥಕ. 


D KONKANI LIBRARY 


a 


Acen No: 001400 





LIBRARY 
WORLD KONKANI CENTRI 






Shakthinagar, Mangalore. 

No: Acc. No: 
Issued on Borrower's Returned _ 

No. on 


And Signature 





ನಮಿಸೋಣ ಬಾಗಿ - 


ಹುಟ್ಟಿದರು ಪೈ ನೂರು ವರ್ಷಗಳ ಹಿಂದೆ 
ದೃಷ್ಟಿ ಹರಿಸಿದರು ನೂರ್ವರ್ಷಗಳ ಮುಂದೆ 
ಕಟ್ಟಿದರು ಜನಕಾಗಿ ಸಂಸ್ಥೆಗಳ ನಿಕರ 

ಮುಟ್ಟಿ ದರು ಸಾಧನೆಯ ಉತ್ತುಂಗ ಶಿಖರ 


ಮಣಿಪಾಲ ಗುಡ್ಡವಾಗಿತ್ತು ಬರಿಮ 

ಅದರ ಮೇಲ್‌ ಬಿತ್ತು ಮಾಧವ ಪೈಯ ಕಣ್ಣು 
ಗುಡ್ಡ ಅರಳಿತು ವಿಶ್ವವಿದ್ಯಾಲಯವೆ ಆಗಿ 

ಆ ಮಹಾ ಸಾಧನೆಗೆ ನಮಿಸೋಣ ಬಾಗಿ 


ಕಾಲೇಜು ಆಸ್ಪತ್ರೆ, ಬಗೆಬಗೆಯ ಶಾಲೆ 
ಬ್ಯಾಂಕು, ವಿಮೆ, ವಾಣಿಜ್ಯ ಸಂಸ್ಥೆಗಳ ಮಾಲೆ 
ಕಟ್ಟಿದರು ಎಲ್ಲವನು ಏಕಾಂಗಿಯಾಗಿ 


ದಿಟ್ಟ ಮಾಧವ ಪೈಗೆ ನಮಿಸೋಣ ಬಾಗಿ 


ಯಣವ ತೀರಿಸಬೇಕು ಬದುಕಿನಲಿ ನಾವು 
ಪಡೆದುದಕು ಮಿಗಿಲಾಗಿ ಕೊಡಬೇಕು ನಾವು 
ಈ ಪಾಠ ಕಲಿಸಿದರು ಆ ಕರ್ಮಯೋಗಿ 
ಅದಕಾಗಿ ಡಾ. ಪೈಗೆ ನಮಿಸೋಣ ಬಾಗಿ 


ಬದುಕಿಯೂ ಸತ್ತಂತೆ ಇಹರು ಹಲಮಂದಿ 

ಸತ್ತರೂ ಬದುಕಿ ಬೆಳಗುವರು ಕೆಲಮಂದಿ 

ಅಂಥ ಮಹಾಚೇತನಗಳಲ್ಲಿ ಒಂದಾಗಿ 

ನಿಂತ ಮಾಧಪ ಪೈಗೆ ನಮಿಸೋಣ ಬಾಗಿ 
ಬಿ. ವಿ.ಕೆ. 





Printed at Manipal Power Press, Manipal 


